ಅಂಟಾರ್ಕ್ಟಿಕದ ಕಥೆ | 


ಕನ್ನಡಕ್ಕೆ : ಟಿ.ಆರ್. ಅನಂತರಾಮು 


ರಾಷ್ಟ್ರೀಯ ಅಂಟಾರ್ಕ್ಟಿಕ ಮತ್ತು ಸಾಗರ ಸಂಶೋಧನಾ ಕೇಂದ್ರ 

ಭಾರತೀಯ ಭೂವೈಜ್ಞಾನಿಕ ಸಂಘ 


ಅಂಟಾರ್ಕ್ಟಿಕದ ಕಥೆ 

ಅಂಜು ತಿವಾರಿ, ಕೆ. ಪಿ. ಕೃಷ್ಣನ್ ಮತ್ತು ರಸಿಕ್ ರವೀಂದ್ರ 


ಕನ್ನಡಕ್ಕೆ 

ಟಿ . ಆರ್ . ಅನಂತರಾಮು 


ಪ್ರಕಾಶಕರು 
ರಾಷ್ಟ್ರೀಯ ಅಂಟಾರ್ಕ್ಟಿಕ ಮತ್ತು ಸಾಗರ ಸಂಶೋಧನಾ ಕೇಂದ್ರ 
ಭೂವಿಜ್ಞಾನ ಸಚಿವಾಲಯ, ಗೋವ 
ಭಾರತೀಯ ಭೂವೈಜ್ಞಾನಿಕ ಸಂಘ, ಬೆಂಗಳೂರು 


ಪುಟಗಳು : Vi + 50 


ವರ್ಷ 


: 2011 


ISBN 


: 987- 81 -906526 -0- 5 


ವಿನ್ಯಾಸ ಮತ್ತು ಮುದ್ರಣ : 

ಧೃತಿ ಎಂಟರ್‌ಪ್ರೈಸಸ್, ಬೆಂಗಳೂರು 
Ph : 080 - 41711774141434943 E - mail : prince _ driti @ rediffmail .com 


ಕಾರ್ಯದರ್ಶಿ 
ಭೂವಿಜ್ಞಾನಗಳ ಸಚಿವಾಲಯ 
ಭಾರತ ಸರ್ಕಾರ, ಮಹಾಸಾಗರ್‌ ಭವನ್‌ 
ಬ್ಲಾಕ್ - ೧೨ , ಸಿ. ಜಿ. ಓ . ಕಾಂಪ್ಲೆಕ್ಸ್ , ಲೋಧಿ ರಸ್ತೆ, 

ನವದೆಹಲಿ - ೧೧೦ ೦೦೩ 


ಡಾ|| ಪಿ . ಎಸ್. ಗೋಯೆಲ್ 


ಮುನ್ನುಡಿ 


ಆಂಟಾರ್ಕ್ಟಿಕ ಯಾರೊಬ್ಬರಿಗೂ ಸೇರದ ಭೂಮಿಯ ಮೇಲಿನ ಏಕೈಕ ಸ್ಥಳ, ಅದು ಶಾಂತಿ, 
ಪ್ರಶಾಂತತೆ ಮತ್ತು ವಿಜ್ಞಾನದ ಖಂಡ. ಸದ್ಯದಲ್ಲಿ ಚಾಲ್ತಿಯಲ್ಲಿರುವ ಅಂಟಾರ್ಕ್ಟಿಕ ಒಪ್ಪಂದವು ನಮ್ಮ 
ಭೂತಾಯಿಗೆ ಸಂಬಂಧಿಸಿದಂತೆ ಈಗಿರುವ, ಪರಿಹಾರ ಕಾಣದ ಅನೇಕ ಪ್ರಶ್ನೆಗಳಿಗೆ ಉತ್ತರ 
ಕಂಡುಕೊಳ್ಳಲು ಜಾಗತಿಕ ವಿಜ್ಞಾನಿ ಸಮುದಾಯಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತದೆ. ಜನಸಾಮಾನ್ಯರು, 
ವಿಶೇಷವಾಗಿ ತರುಣ ಜನಾಂಗ ಈ ಖಂಡದ ಬಗ್ಗೆ ಜಾಗತಿಕ ದೃಷ್ಟಿಕೋನದಿಂದ ಅದರ ಪಾತ್ರವೇನು 
ಎಂಬುದನ್ನು ಹೆಚ್ಚು ಅರಿತುಕೊಳ್ಳಬೇಕಾಗಿದೆ. 

ಮಕ್ಕಳಿಗೆ ಆಕರ್ಷಕವಾಗುವ ರೀತಿಯಲ್ಲಿ ಅಂಟಾರ್ಕ್ಟಿಕದ ಚಾರಿತ್ರಿಕ ಮತ್ತು ವೈಜ್ಞಾನಿಕ 
ಅಂಶಗಳನ್ನು ತಿಳಿಯಾಗಿ ಹಾಗೂ ಪರಿಣಾಮಕಾರಿಯಾಗಿ ನಿರೂಪಿಸುವುದು ಈ ಪ್ರಯತ್ನದ ಹಿಂದಿನ 
ಪ್ರಮುಖ ಉದ್ದೇಶಗಳಲ್ಲೊಂದು. 2007 - 2009 ವಾರ್ಷಿಕ ಅವಧಿಯನ್ನು ಅಂತಾರಾಷ್ಟ್ರೀಯ 
ಭೂಗ್ರಹ ವರ್ಷಾಚರಣೆಯಾಗಿಯೂ ಅಂತಾರಾಷ್ಟ್ರೀಯ ಧ್ರುವ ವರ್ಷವಾಗಿಯೂ ಆಚರಿಸಲಾಗುತ್ತಿದೆ. 
ಆದ್ದರಿಂದ ಭೂಮಿಯ ಮೇಲೆ ಅತಿ ಕಡಿಮೆ ಪ್ರಮಾಣದ ಅರಿವು ನಮಗಿರುವುದು ಈ ಅಂಟಾರ್ಕ್ಟಿಕ 
ಖಂಡದ ಬಗ್ಗೆಯೇ . ಇಂಥ ಖಂಡ ಕುರಿತು ಈ ರೂಪದಲ್ಲಿ ಪ್ರಕಟಣೆ ನೀಡುತ್ತಿರುವುದು ಅತ್ಯಂತ 
ಸಮಂಜಸವಾದ್ದು. ಈ ಪುಸ್ತಕವು ರಾಷ್ಟ್ರೀಯ ಅಂಟಾರ್ಕ್ಟಿಕ ಮತ್ತು ಸಾಗರ ಸಂಶೋಧನಾ ಕೇಂದ್ರದ 
ಆಸಕ್ತ ತರುಣ ಸಂಶೋಧಕರು ಮತ್ತು ವಿಜ್ಞಾನಿಗಳ ದೃಢ ನಿರ್ಧಾರದ ಫಲವಾಗಿ ಮೂಡಿಬಂದಿದೆ. 
ಭೂವಿಜ್ಞಾನಗಳ ಸಚಿವಾಲಯ ಮತ್ತು ಭಾರತೀಯ ಭೂವೈಜ್ಞಾನಿಕ ಸಂಘ ಈ ಕಾರ್ಯವನ್ನು 
ಕೈಗೆತ್ತಿಕೊಳ್ಳಲು ಯುಕ್ತ ಪ್ರೇರಣೆ ನೀಡಿವೆ. ಈ ಪುಸ್ತಕವು ಶಾಲಾ ಮಕ್ಕಳಿಗೆ ಉತ್ಸಾಹವನ್ನು ತುಂಬಿ, 
ಅವರ ಕಲ್ಪನೆಗಳಿಗೆ ರೋಚಕತೆಯನ್ನು ನೀಡುತ್ತದೆಂದೂ ಅವರಲ್ಲಿ ಹಿಮಖಂಡವಾದ ಅಂಟಾರ್ಕ್ಟಿಕ 
ಕುರಿತು ಹೆಚ್ಚು ವಿಚಾರ ತಿಳಿಯಲು ಇದು ಸ್ಫೂರ್ತಿದಾಯಕವಾಗುತ್ತದೆಂದು ಪ್ರಾಮಾಣಿಕವಾಗಿ 
ಭಾವಿಸುತ್ತೇನೆ. ಇದರಿಂದಾಗಿ ಅಂಟಾರ್ಕ್ಟಿಕ ಖಂಡದ ಆದಿಮರೂಪದ ಪರಿಸರವು ಮುಂದಿನ 
ಜನಾಂಗಕ್ಕಾಗಿ ಉಳಿದುಕೊಳ್ಳುತ್ತದೆ. 


ಡಾ|| ಪಿ.ಎಸ್ , ಗೋಯೆಲ್ 


ಪ್ರಸ್ತಾವನೆ 


ಭೌಗೋಳಿಕ ನೆಲೆಯಿಂದ ಅಂಟಾರ್ಕ್ಟಿಕ ಖಂಡ ಭೂಮಿಯ ಮೇಲೆ ವಿಶೇಷ ಸ್ಥಾನ 
ಪಡೆಯಲು ಅರ್ಹವಾಗಿದೆ ಎಂದಲ್ಲ. ಭೂಮಿಯ ವಾಯುಗುಣ ಮತ್ತು ಸಮುದ್ರಮಟ್ಟದ ಮೇಲೆ 
ಇದು ಬೀರುವ ಪರಿಣಾಮದ ಕಾರಣದಿಂದಲೂ ಇದು ಪ್ರಾಮುಖ್ಯಗಳಿಸಿದೆ. ದುರದೃಷ್ಟವಶಾತ್ , 
ಈಗಲೂ ಖಂಡಗಳಲ್ಲಿ ಇದು ಅತ್ಯಂತ ಕನಿಷ್ಠ ಅಧ್ಯಯನ ಮಾಡಿರುವ ಖಂಡ, ಅಂಟಾರ್ಕ್ಟಿಕ ತುಂಬ 
ದೂರವಿರುವುದು ಮತ್ತು ಅನುಕೂಲತಮ ಜಾಗವಲ್ಲದಿರುವುದು ಇದಕ್ಕೆ ಕಾರಣ. 1957 -58ರಲ್ಲಿ 
ಅಂತಾರಾಷ್ಟ್ರೀಯ ಭೂಭೌತ ವರ್ಷಾಚರಣೆಯ ಆರಂಭದೊಂದಿಗೆ ಕಳೆದ 50 ವರ್ಷಗಳಿಂದಲೂ 
ಈ ಖಂಡದ ಅಧ್ಯಯನಮಾಡುವ ಪ್ರಾಮಾಣಿಕ ಪ್ರಯತ್ನಗಳಾಗಿವೆ . 1981ರಲ್ಲಿ ಮೊದಲ ಅಂಟಾರ್ಕ್ಟಿಕ 
ಸಾಹಸಯಾತ್ರೆಯಲ್ಲಿ ತೊಡಗುವುದರ ಮೂಲಕ ಭಾರತವು ಧ್ರುವವಿಜ್ಞಾನದಲ್ಲಿ ಆಸಕ್ತವಾಗಿರುವ 
ಕೆಲವೇ ರಾಷ್ಟ್ರಗಳ ಗುಂಪಿಗೆ ಸೇರಿತು. 1981ರಿಂದಲೂ ಪ್ರತಿವರ್ಷವೂ ಅಂಟಾರ್ಕ್ಟಿಕಕ್ಕೆ ವೈಜ್ಞಾನಿಕ 
ಸಾಹಸಯಾತ್ರೆಗಳನ್ನು ಮಾಡಲಾಗುತ್ತಿದೆ. ಈ ಸರಣಿಯಲ್ಲಿ 26ನೇ ಸಾಹಸಯಾತ್ರೆ ಅಂತಾರಾಷ್ಟ್ರೀಯ 
ಧ್ರುವವರ್ಷ (2007 - 2008) ದೊಂದಿಗೆ ಸಮ್ಮಿಲನವಾಗಿರುವುದು ಕಾಕತಾಳೀಯ ಎನ್ನಿಸುತ್ತದೆ. 

ಭಾರತೀಯ ಭೂವೈಜ್ಞಾನಿಕ ಸಂಘವು ' ಜನಪ್ರಿಯ ವಿಜ್ಞಾನ ಮಾಲೆ' ಯ ಕೃತಿಗಳನ್ನು 
ಪ್ರಕಟಿಸುವುದರ ಮೂಲಕ ವಿಜ್ಞಾನವನ್ನು ಜನಪ್ರಿಯಗೊಳಿಸುವಲ್ಲಿ ಸಕ್ರಿಯವಾಗಿ ತೊಡಗಿದೆ . ಇದರ 
ಆಶ್ರಯದಡಿ ಈಗಾಗಲೇ ಎರಡು ಕೃತಿಗಳು ಹೊರಬಂದಿವೆ. ಅವೆಂದರೆ ' ಸಾಗರ ಚರಿತ್ರೆ' ಮತ್ತು 
ಹಿಮನದಿಗಳು'. ಈ ಯೋಜನೆಯ ಮುಂದುವರಿದ ಭಾಗವಾಗಿ ಸಂಘವು ಅಂಟಾರ್ಕ್ಟಿಕ 
ಅಧ್ಯಯನದ ಪ್ರಮುಖ ಸಂಸ್ಥೆಯಾದ, ಭೂವಿಜ್ಞಾನಗಳ ಸಚಿವಾಲಯಗಳಡಿ 
ಕಾರ್ಯನಿರ್ವಹಿಸುತ್ತಿರುವ ಅಂತಾರಾಷ್ಟ್ರೀಯ ಅಂಟಾರ್ಕ್ಟಿಕ ಮತ್ತು ಸಾಗರ ಸಂಶೋಧನಾ 
ಕೇಂದ್ರ' ವನ್ನು ಉತ್ತೇಜಿಸಿ, ಶಾಲಾ ಮಕ್ಕಳಿಗೆ ಈ ಖಂಡದ ನಿಗೂಢತೆಯನ್ನು ಪರಿಚಯಿಸುವ 
ದೃಷ್ಟಿಯಿಂದ ಈ ಕೃತಿಯನ್ನು ಹೊರತಂದಿದೆ. ಮಾಹಿತಿಪೂರ್ಣ ಹಾಗೂ ಸಚಿತ್ರದ ಈ ಕೃತಿಯನ್ನು 
ಹೊರತರುತ್ತಿರುವುದಕ್ಕಾಗಿ ನಾನು ರಾಷ್ಟ್ರೀಯ ಅಂಟಾರ್ಕ್ಟಿಕ ಮತ್ತು ಸಾಗರ ಸಂಶೋಧನಾ 
ಕೇಂದ್ರವನ್ನು ಅಭಿನಂದಿಸುತ್ತೇನೆ. ಈ ಕೃತಿಯು ಹಿಮಖಂಡದ ಬಗ್ಗೆ ಜನಸಾಮಾನ್ಯರಲ್ಲಿ , ಅದರಲ್ಲೂ 
ವಿಶೇಷವಾಗಿ ಶಾಲಾ ಮಕ್ಕಳಿಲ್ಲಿ ಜಾಗೃತಿ ಮೂಡಿಸಿ , ಬಹುಕಾಲ ಅವರ ಮನದಲ್ಲಿ 
ಉಳಿಯುತ್ತದೆಂದು ನಾನು ಭಾವಿಸುತ್ತೇನೆ. 


ಹರ್ಷ ಗುಪ್ತ 


ಕೃತಜ್ಞತೆಗಳು 


ಈ ಜನಪ್ರಿಯ ಬರಹವನ್ನು ಅನುಮೋದಿಸಿದ್ದಕ್ಕಾಗಿ 
ಭೂವಿಜ್ಞಾನಗಳ ಸಚಿವಾಲಯದ ಕಾರ್ಯದರ್ಶಿಗಳಾದ ಡಾ || 
ಪಿ . ಎಸ್ . ಗೋಯೆಲ್ ಅವರಿಗೆ ಹೃತೂರ್ವಕ ಕೃತಜ್ಞತೆಗಳು 
ಸಲ್ಲುತ್ತವೆ. ಈ ಮಾಲೆಯನ್ನು ಹೊರತರಲು ಡಾ|| ಬಿ. ಪಿ. ರಾಧಾಕೃಷ್ಣ 
ಮತ್ತು ಡಾ|| ಹರ್ಷ ಕೆ. ಗುಪ್ತ ಅವರೇ ನಮಗೆ ಪ್ರೇರಕ ಶಕ್ತಿ . 
ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣದ ಅಂಟಾರ್ಕ್ಟಿಕ ವಿಭಾಗದ 
ಶ್ರೀ ಎಸ್. ಮುಖರ್ಜಿ, ಶ್ರೀ ಅರುಣ್ ಚತುರ್ವೇದಿ, ಶ್ರೀ . ಎಂ . ಜೆ. ಡಿ. 
ಡಿಸೌಜ ಮತ್ತು ಎಂ . ಜೆ. ಬೇಗ್ ಅವರು ಪುಸ್ತಕದ ಕರಡನ್ನು 
ಪರಿಶೀಲಿಸಿ ತಮ್ಮ ಅಮೂಲ್ಯ ಸೂಚನೆಗಳನ್ನು ನೀಡಿದ್ದಕ್ಕಾಗಿ 
ವಿನಯಪೂರ್ವಕವಾಗಿ ಅವರ ನೆರವಿಗಾಗಿ ವಂದಿಸುತ್ತೇನೆ. ಪುಸ್ತಕಕ್ಕೆ 
ಇನ್ನಷ್ಟು ಮೌಲ್ಯಬರಲೆಂದು ಸೂಕ್ತ ಚಿತ್ರಗಳಿಗಾಗಿ ಲಭ್ಯವಿದ್ದ ಅನೇಕ 
ಅಂತರ್ಜಾಲಗಳನ್ನು ಸಂದರ್ಶಿಸಿದೆ. ಇವೆಲ್ಲವನ್ನೂ ಗ್ರಂಥ 
ಋಣದಲ್ಲಿ ಕೃತಜ್ಞತೆಯಿಂದ ನೆನಪಿಸಿಕೊಂಡಿದೆ. ಪೂನಾ 
ವಿಶ್ವವಿದ್ಯಾಲಯದ ಇಬ್ಬರು ಸ್ನಾತಕೋತ್ತರ ವಿದ್ಯಾರ್ಥಿಗಳು ( ಶ್ರೀ 
ಅಶೋಕ್ ಸುನ್‌ವಾಡೆ ಮತ್ತು ಕುಮಾರಿ ಪ್ರೀತಿ ಆಸ್ವಾಲ್) ಅವರು 
ಈ ಪುಸ್ತಕದಲ್ಲಿ ಅಳವಡಿಸಿರುವ ಕೆಲವು ಚಿತ್ರಗಳನ್ನು 
ಒದಗಿಸಿಕೊಟ್ಟಿದ್ದಾರೆ. 


ಒಳಪುಟಗಳಲ್ಲಿ 


ಪುಟ 


ಮುನ್ನುಡಿ 
ಪ್ರಸ್ತಾವನೆ 
ನಿಗೂಢ ಖಂಡ 
ಎಲ್ಲೆಲ್ಲೂ ಹಿಮಗಡ್ಡೆ ಹಿಮಗಡ್ಡೆ 
ಅಂಟಾರ್ಕ್ಟಿಕದ ಜೀವರಾಶಿ 
ಅಂಟಾರ್ಕ್ಟಿಕದ ಅನ್ವೇಷಣೆ 
ಅದು ನಿಜಕ್ಕೂ ಯಾರಿಗೂ ಸೇರದ ನೆಲವೆ ? 
ಭಾರತದ ಅಂಟಾರ್ಕ್ಟಿಕ ಯಾತ್ರೆ 
ಅಂಟಾರ್ಕ್ಟಿಕ ವಿಜ್ಞಾನ 
ಅಂಟಾರ್ಕ್ಟಿಕ ವಿಜ್ಞಾನಕ್ಕೆ ಭಾರತದ ಕೊಡುಗೆ 
ಅಂಟಾರ್ಕ್ಟಿಕ ಕುರಿತ ವಿಸ್ಮಯಕರ ಸಂಗತಿಗಳು 
ಗ್ರಂಥಋಣ 
ಹಿನ್ನುಡಿ 


ನಿಗೂಢ ಖಂಡ 


ಕ 


ನೀವು ಭೂಗ್ರಹವನ್ನು ಪರಿಶೋಧಿಸಲು ಹೊರಟರೆ ಅಂಟಾರ್ಕ್ಟಿಕ ಖಂಡವೇ ರೈಲಿನ ಕೊನೆಯ ನಿಲ್ದಾಣ 

- - ಬ್ಯಾರಿ ಲೋಪೆಸ್ . 


ಅತಿರೇಕದ ಜಾಗ 
- ಅಂಟಾರ್ಕ್ಟಿಕ ಅತ್ಯುನ್ನತ, ಅತಿ ಶೀತಲ, ನಿರ್ಜನ 
ಖಂಡ. ಅಲ್ಲಿ ಹಿಮಪಾತದ ಪ್ರಮಾಣ ತುಂಬ ಕಡಿಮೆ . 
ಮಳೆ ಇಲ್ಲವೇ ಇಲ್ಲ ಎನ್ನಬಹುದು. ತಾಂತ್ರಿಕವಾಗಿ 
ಹೇಳುವುದಾದರೆ ಖಂಡದ ಬಹುಭಾಗ ಮರುಭೂಮಿ 
ಯಂತಿದೆ. ಈ ಖಂಡದ ಹಿಮದ ಟೊಪ್ಪಿಗೆ ಜಗತ್ತಿನ 


ಶ್ವೇತ ಖಂಡವಾದ ಅಂಟಾರ್ಕ್ಟಿಕವನ್ನು ಕೆಲವೊಮ್ಮೆ 
ನಮ್ಮ ಭೂಗ್ರಹದ ಕೊನೆಯ ನಿರ್ಜನ ಪ್ರದೇಶವೆಂದು 
ಕರೆಯುವುದುಂಟು. ಇಂದು ಈ ಖಂಡ ಭೂಮಿಯ 
ಅತ್ಯಂತ ದಕ್ಷಿಣ ಭಾಗದಲ್ಲಿ ಪ್ರತ್ಯೇಕವಾಗಿ ಎದ್ದು ನಿಂತಿದೆ. 
ಮಂದ ಹಿಮದ ಹೊದಿಕೆಯಿಂದ ಆವರಿಸಿದ ಬಹು 
ವಿಶಾಲವಾದ ಈ ನೆಲ ಮನುಕುಲದ ಸಾಹಸಶೀಲತೆಗೆ 
ಕಠಿಣ ಸವಾಲುಗಳನ್ನೆಸೆಯುತ್ತದೆ. ಇದು ನಿರ್ಜನ ಖಂಡ, 
ಅವಾಕ್ಕು ಮಾಡುವ ಸೌಂದರ್ಯ, ಮಾನವನ 
ಸಂಪೂರ್ಣ ಶೋಧನೆಗೆ ಇಂದಿಗೂ ನಿಲುಕದ ಖಂಡ. 
ಈ ಹಿಮಖಂಡದ ಪರಿಶುದ್ಧ ಪರಿಸರ ವೈಜ್ಞಾನಿಕ 
ಸಂಶೋಧನೆಗಳನ್ನು ಮಾಡಲು ವಿಶೇಷ ಜಾಗವಾಗಿ 
ಪರಿಣಮಿಸಿದೆ. ಜಗತ್ತು ತನ್ನ ಬುದ್ಧಿವಂತಿಕೆಯನ್ನು 
ಮೆರೆದು ಈ ಖಂಡವನ್ನು ಶಾಂತಿ ಮತ್ತು ವಿಜ್ಞಾನದ 
ಖಂಡವೆಂದು ಕರೆದಿದೆ. ಅಂಟಾರ್ಕ್ಟಿಕ ಖಂಡ ಭೂಮಿಯ 
ಅನೇಕ ನಿಗೂಢ ಅಂಶಗಳನ್ನು ನಿಜಕ್ಕೂ ತನ್ನೊಳಗೆ 
ಅಡಗಿಸಿಕೊಂಡಿರುವ ಉಗ್ರಾಣ ಎಂಬುದನ್ನು ನಾವೀಗ 
ಅರ್ಥಮಾಡಿಕೊಂಡಿದ್ದೇವೆ. ಭೂಖಂಡಗಳ ಚಲನೆ ಮತ್ತು 
ಪ್ರಾಚೀನ ವಾಯುಗೋಳದ ಕಥೆಗೆ ಈ ಹಿಮಗಟ್ಟಿದ 
ಖಂಡವೇ ಕೀಲಿಕೈಯಾಗಿದೆ. ಅಲ್ಲದೆ ಜಾಗತಿಕ ಮಟ್ಟದಲ್ಲಿ 
ಹವಾಗುಣ ಬದಲಾವಣೆಯನ್ನು ನಿಯಂತ್ರಿಸುವಲ್ಲಿ ಈ 
ಖಂಡ ದೊಡ್ಡ ಪಾತ್ರವಹಿಸಿದೆ. 


ಹಿಮಗಡ್ಡೆ 


ವೆಡೆಲ್ ಸಮುದ್ರ 


* 


- 
ಅಂಟಾರ್ಕ್ಟಿಕ 
` ಪರ್ವತಶ್ರೇಣಿ 


ಪಶ್ಚಿಮ ಅಂಟಾರ್ಕ್ಟಿಕ - 


CHL 


ಪೂರ್ವ 
ಅಂಟಾರ್ಕ್ಟಿಕ 

ರಾಸ್ ಸಮುದ್ರ 


ಸ್ಕಾಟ್ ಮೂಲ ಕೇಂದ್ರ 


ಶೇ . 70 ಭಾಗ ಸಿಹಿನೀರನ್ನು , 90 ಭಾಗ ಹಿಮ 
ಗಡ್ಡೆಯನ್ನು ಹಿಡಿದಿಟ್ಟಿದೆ. ಇದನ್ನು ಆವರಿಸಿರುವ 
ಸಾಗರ ಚಳಿಗಾಲದಲ್ಲಿ 1500 ಕಿಲೋ ಮೀಟರುಗಳಷ್ಟು 
ದೂರ ಹಿಮ ಘನೀಕರಿಸಿ ಖಂಡದ ಗಾತ್ರವನ್ನು ಎರಡು 
ಪಟ್ಟು (13.9 ಮಿಲಿಯನ್ ಚದರ ಕಿಲೋಮೀಟರ್) 
ಹಿಗ್ಗಿಸುತ್ತದೆ. ಇದು ಮಧ್ಯರಾತ್ರಿಯ ಸೂರ್ಯ 
ಕಾಣಿಸಿಕೊಳ್ಳುವ ಪ್ರದೇಶ. ಧ್ರುವೀಯ ಚಳಿಗಾಲದಲ್ಲಿ 
ಅನೇಕ ತಿಂಗಳುಗಳ ಕಾಲ ಇರುಳು ಮುಸುಕಿರುತ್ತದೆ. 
ವಿಸ್ತೀರ್ಣದಲ್ಲಿ ಭಾರತ ಮತ್ತು ಚೀನದ ಒಟ್ಟು 
ವಿಸ್ತೀರ್ಣದಷ್ಟು ಹಿರಿದು. ಆದರೆ ಶಾಶ್ವತವಾದ ಜನ ನೆಲೆ 
ಇಲ್ಲಿಲ್ಲ. ಇಲ್ಲಿ ಕಾಡಿಲ್ಲ, ಸರ್ವಋತು ನದಿಗಳಿಲ್ಲ, 
ಯಾವುದೇ ಕೈಗಾರಿಕೆ ಅಥವಾ ಮಿಲಿಟರಿ ಚಟುವಟಿಕೆ 
ಇಲ್ಲ. ಇನ್ನು ಮಾರುಕಟ್ಟೆ, ಸೂಪರ್ ಬಜಾರುಗಳ 
ಮಾತೆಲ್ಲಿ ? ಇಲ್ಲಿಗೆ ಬೇರೆ ಬೇರೆ ದೇಶಗಳಿಂದ 
ಸಂಶೋಧನೆಗೆಂದು ಬಂದಿರುವವರು ತಾವು ಧುವಜನ 
ಎಂದು ತಮ್ಮನ್ನು ತಾವೇ ಕರೆದುಕೊಳ್ಳುತ್ತಾರೆ ಅಷ್ಟೇ . 
- ಅಂಟಾರ್ಕ್ಟಿಕ ವೈಜ್ಞಾನಿಕವಾಗಿಯಷ್ಟೇ ಕುತೂಹಲ 
ಕಾರಿಯಲ್ಲ ಭೂವ್ಯವಸ್ಥೆಯ ಜಾಲದ ಅತಿಮುಖ್ಯ ಅಂಗ. 
ಅಂಟಾರ್ಕ್ಟಿಕ ವ್ಯವಸ್ಥೆಯಲ್ಲಿ ನಡೆಯುತ್ತಿರುವ ಪ್ರಕ್ರಿಯೆಗಳು 
ಜಾಗತಿಕ ಹವಾಮಾನ ಮತ್ತು ಸಾಗರಗಳ ಮೇಲೆ 
ಪರಿಣಾಮಬೀರುತ್ತವೆ . ಈ ಪ್ರಕ್ರಿಯೆ ಖಂಡಗಳನ್ನು 
ಒಂದುಗೂಡಿಸುವ ಬಿಡಿಸಲಾಗದ ಕೊಂಡಿಯಾಗಿ 
ಸಾವಿರಾರು ಕಿಲೋಮೀಟರು ದೂರವಿರುವ ನಮ್ಮ 
ಅನುಭವಕ್ಕೂ ಬರುತ್ತದೆ . ಜಾಗತಿಕ ಮಟ್ಟದಲ್ಲಿ ಹವಾಗುಣ 
ಬದಲಾವಣೆಯನ್ನು ಅರ್ಥಮಾಡಿಕೊಳ್ಳಲು ಅಂಟಾರ್ಕ್ಟಿಕ 
ನಿರ್ಣಾಯಕ ಪಾತ್ರವಹಿಸಿದೆ. ಈ ಖಂಡದ ನಾಲ್ಕು 


ಕಿಲೋಮೀಟರು ಮಂದದ ಹಿಮಗಡ್ಡೆಯ ಹಾಳೆಯಲ್ಲಿ 
5 , 00, 000 ವರ್ಷಗಳಿಗೂ ಹಿಂದಿನ ಪ್ರಾಚೀನ ವಾಯು 
ಗೋಳದ ದಾಖಲೆ ಅಡಗಿದೆ. ಹಿಮಗಡ್ಡೆಯಲ್ಲಿ ಬಂಧಿತ 
ವಾಗಿರುವ ಗುಳ್ಳೆಗಳು ವಾಯುಗೋಳದ ಅನಿಲ 
ಸಂಚಯನವೆನಿಸಿವೆ. ಕೈಗಾರಿಕೆ, ಕೃಷಿ ಮತ್ತು ಪರಮಾಣು 
ಸೋಟದಿಂದ ಆಗಿರುವ ಜಾಗತಿಕ ಮಾಲಿನ್ಯದ 
ಮಟ್ಟಗಳನ್ನು ಕುರಿತ ಪುರಾವೆಗಳು ಹಿಮಗಡ್ಡೆಯಲ್ಲಿ 
ಘನೀಭವಿಸಿಕೂತಿವೆ . ಅಷ್ಟೇ ಮುಖ್ಯವಾದುದೆಂದರೆ 
ಮೇಲು ವಾಯುಗೋಳದಲ್ಲಿ ಓಜೋನ್ ಕುಗ್ಗುತ್ತಿರು 
ವುದರ ಪುರಾವೆಗಳು . ಹಿಮಗಡ್ಡೆಯ ಹಾಳೆಗಳ 
ಅಧ್ಯಯನ ಮತ್ತು ಜಾಗತಿಕ ಸಾಗರಮಟ್ಟದ ಏರಿಕೆಗೆ 
ಅವುಗಳ ಕೊಡುಗೆಗಳು ನಾವು ಜಾಗತಿಕ ಬದಲಾವಣೆ 
ಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಮುಖ ಅಂಶಗಳಾಗು 
ಇವೆ . ಅಂಟಾರ್ಕ್ಟಿಕದ ಆಕಾಶದಲ್ಲಿ ಇರುಳಿನಲ್ಲಿ ಕಾಣುವ 
ದಕ್ಷಿಣ ದೀಪ್ತಿ ( ಧ್ರುವ ಪ್ರಭೆ) ಅಥವಾ ಅರೋರಾ 
ಆಸ್ಟ್ರೇಲಿಸ್ ಮತ್ತೊಂದು ಆಸಕ್ತಿದಾಯಕ ವಿದ್ಯಮಾನ. 
ಇವು ಸೌರಜ್ವಾಲೆಯಿಂದ ಬರುವ ಆವಿಷ್ಪಕಣಗಳಿಂದ 
ಉಂಟಾಗುತ್ತವೆ ; ಅಂಟಾರ್ಕ್ಟಿಕದಲ್ಲಿ ವೀಕ್ಷಿಸಲಾಗುವ 
ಒಂದು ವಿಶಿಷ್ಟ ಅಧ್ಯಯನಾಸಕ್ತಿಯ ವಿದ್ಯಮಾನ. ಈ 
ಬೆಳಕು ಬಣ್ಣಬಣ್ಣದ ಹೊಳಪಿನ ಉಡುಗೆ ತೊಟ್ಟ ಬ್ಯಾಲೆ 
ನರ್ತಕಿ ನರ್ತಿಸುವಂತೆ ಕಂಡುಬರುತ್ತದೆ. ಹಿಮದ 
ಸುಂಟರಗಾಳಿ, ಬಿರುಗಾಳಿ ಹಾಗೂ ಕಾಂತೀಯ ಕೋಭೆ 
ಈ ಪ್ರದೇಶದಲ್ಲಿ ಸರ್ವಸಾಧಾರಣ ದೃಶ್ಯ, ವಾಸ್ತವವಾಗಿ 
ಇವು ಅದೆಷ್ಟು ಬಾರಿ ಘಟಿಸುತ್ತವೆಂದರೆ ಅಲ್ಲಿ ಹಿತಕರ 
ಹವಾಗುಣ ಬಹುದೀರ್ಘ ಕಾಲ ವಿಸ್ತರಿಸಿದರೆ ಇವುಗಳ 
ವೀಕ್ಷಣೆಯಿಂದ ವಂಚಿತರಾಗುವುದುಂಟು. ಕಾಂತೀಯ 
ಕೋಭೆ ಕೆಲವೊಮ್ಮೆ ಉಪಗ್ರಹಗಳ, ಅಲ್ಲದೆ ಶಕ್ತಿವ್ಯವಸ್ಥೆಯ 


ಸಾಗರದತ್ತ ಪೆಂಗ್ವಿನ್ಗಳ ಪಯಣ. 


ಜಾಲವನ್ನು ತೀಕವಾಗಿ ಘಾಸಿಗೊಳಿಸಬಹುದು. ಈ 
ಕೋಭೆಗಳನ್ನು ಮೊದಲೇ ಗುರುತಿಸಿ ಅವುಗಳು ಎಷ್ಟು 
ಧ್ವಂಸ ಮಾಡುತ್ತವೆ ಎನ್ನುವುದನ್ನು ಅರಿತರೆ ವಿದ್ಯುನ್ಮಾನ 
ಉಪಕರಣಗಳನ್ನು ರಕ್ಷಿಸಬಹುದು. 


ದಕ್ಷಿಣ ಧ್ರುವಪ್ರಭೆ 


ಖಂಡದ ಅಂಚಿನಲ್ಲಿರುವ ಕಡಲಹಕ್ಕಿ ಸ್ಟುವ, 
ಪೆಂಗ್ವಿನ್, ದೊಡ್ಡ ಪ್ರಾಣಿಗಳಾದ ಸೀಲ್ ಮತ್ತು 
ತಿಮಿಂಗಿಲಗಳು ಮುಂತಾದವುಗಳನ್ನೊಳಗೊಂಡ ವನ್ಯ 
ಜೀವಿಗಳು ಆ ಪ್ರದೇಶದಲ್ಲಿ ನಿಜವಾದ ಆಸಕ್ತಿ ಕೆರಳಿಸು 
ತ್ತವೆ. ಏಕೆಂದರೆ ಅತ್ಯಂತ ಪ್ರತಿಕೂಲ ಪರಿಸ್ಥಿತಿಯಲ್ಲಿ 
ಹೇಗೆ ಬದುಕುಳಿಯಬಹುದು, ಸಂತಾನಾಭಿವೃದ್ಧಿ ಮಾಡಿ 
ಕೊಳ್ಳಬಹುದು, ಸಾಮುದಾಯಿಕವಾಗಿ ಬದುಕುವುದು 
ಹೇಗೆ ಮುಂತಾದ ಕಲೆಯ ಬಗ್ಗೆ ನಮ್ಮ ಜ್ಞಾನವನ್ನು 
ಹೆಚ್ಚಿಸುತ್ತವೆ. 


ಅಂಟಾರ್ಕ್ಟಿಕದ ಹಿಮಾವೃತ ಪರ್ವತಗಳು 


ಎಲ್ಲೆಲ್ಲೂ ಹಿಮಗಡ್ಡೆ ಹಿಮಗಡ್ಡೆ 


ಅದನ್ನು ಆವರಿಸಿರುವ ಸಾಗರದಲ್ಲಿ ಹಿಮಗಡ್ಡೆ ಯಾವ 
ಯಾವ ಬಗೆಯಲ್ಲಿದೆಯೆಂದು ಮೊದಲು ತಿಳಿದು 
ಕೊಳ್ಳೋಣ. 


ಭೂಮಿಯ ಭೌಗೋಳಿಕ ದಕ್ಷಿಣ ಧ್ರುವದ ಸುತ್ತ 
ಅಂಟಾರ್ಕ್ಟಿಕ ಆವರಿಸಿದೆ. ವಿಸ್ತೀರ್ಣದಲ್ಲಿ ಏಳು 
ಭೂಖಂಡಗಳ ಪೈಕಿ ಇದು ಐದನೆಯ ದೊಡ್ಡ ಖಂಡ. 
ಈ ಖಂಡದ ಶೇ . 98 ಭಾಗ ಹಿಮಗಡ್ಡೆಯಡಿ 
ಮುಚ್ಚಿಹೋಗಿದೆ. ಅಂಟಾರ್ಕ್ಟಿಕ ಖಂಡದ ವಿಸ್ತೀರ್ಣ 13 .9 
ದಶಲಕ್ಷ ಚದರ ಕಿಲೋ ಮೀಟರ್ ಇದ್ದು ಅದರ 
ಸರಾಸರಿ ಔನ್ನತ್ಯ 2 ,300 ಮೀಟರ್‌ (ಸುಮಾರು 7,500 
ಅಡಿ), ಅದರ ಆಕೃತಿ ಬಹುತೇಕ ವೃತ್ತಾಕಾರ. ಅದರ 
ಬಾಹು - ಅಂಟಾರ್ಕ್ಟಿಕ ಪರ್ಯಾಯ ದ್ವೀಪ ಉತ್ತರ 
ದೆಡೆಗೆ ಚಾಚಿಕೊಂಡು ದಕ್ಷಿಣ ಅಮೆರಿಕಕ್ಕೆ ಅತ್ಯಂತ 
ಸಮೀಪವಾಗಿದೆ. ಅಂಟಾರ್ಕ್ಟಿಕ ಎಂದೊಡನೆ ಕಣ್ಣೆದುರಿಗೆ 
ಮೂಡುವುದೇ ಅದರ ಹಿಮಗಡ್ಡೆ. ಈ ಖಂಡದಲ್ಲಿ 
ಹಿಮಗಡ್ಡೆ ಯಾವ ಯಾವ ರೂಪ, ಆಕಾರದಲ್ಲಿರ 
ಬಹುದೆಂಬುದು ಸೋಜಿಗ ತರುತ್ತದೆ. ಇದೇ ಆ ಖಂಡದ 
ಲಕ್ಷಣ ಕೂಡ. ಎಂದೇ ಈ ಧ್ರುವ ನೆಲರಾಶಿಯಲ್ಲಿ ಮತ್ತು 


ಹಿಮಗಡ್ಡೆಯ ಹಾಳೆಯಡಿ 
- ಅಂಟಾರ್ಕ್ಟಿಕವನ್ನು ಮುಚ್ಚಿರುವ ಹಿಮಗಡ್ಡೆಯನ್ನು 
“ಹಿಮದ ಹಾಳೆ' ಎಂದು ಕರೆಯುತ್ತಾರೆ. ಈ ಖಂಡದ 
ಮೇಲೆ ನೂರಾರು ಸಾವಿರ ವರ್ಷ ಹಿಮದ ಸ್ತರಗಳು 
ಸತತವಾಗಿ ಸಂಚಯನಗೊಂಡಿದ್ದರಿಂದ ಈ ಹಾಳೆ 
ರೂಪುಗೊಂಡಿತು . ಹಿಮಗಡ್ಡೆಯ ಹಾಳೆ ನಿರಂತರ 
ಚಲನಶೀಲವಾಗಿದೆ . ಅದರ ಭೌತಿಕ ಪ್ರಮಿತಿಗಳು 
ಬದಲಾಗುತ್ತಿರುತ್ತವೆ. ಒಂದರ ಮೇಲೊಂದರಂತೆ ಹಿಮದ 
ಹರಳುಗಳು ಪೇರಿಕೆಯಾದಾಗ ದೊಡ್ಡ ಪ್ರಮಾಣದ ಭಾರ 
ಉಂಟಾಗಿ ಹಿಂದೆ ಬಿದ್ದ ಹಿಮವನ್ನು ಹಿಮಗಡ್ಡೆಯಾಗಿ 
ಪರಿವರ್ತಿಸಿದಾಗ ಇದು ಉಂಟಾಗುತ್ತದೆ. ಈ ಭಾರ 


ಭಾರತದ ಅಂಟಾರ್ಕ್ಟಿಕ ಶೋಧನೌಕೆ 
ಧ್ರುವವೃತ್ತವನ್ನು ಪ್ರವೇಶಿಸುತ್ತಿರುವುದು 


ನೂಕುತ್ತಿದ್ದಂತೆ ಕೆಳಗೆ ಏರಿಳಿಯುವ ಸಮುದ್ರದ ಅಲೆ 
ಗಳಿಗೆ ಸಿಕ್ಕಿ ತೇಲುವ ಹಿಮದ ಮುಂಚಾಚಿನ ಒಂದು 
ಭಾಗ ಅಂತಿಮವಾಗಿ ಒಡೆದು ಪ್ರತ್ಯೇಕವಾಗಿ ಹಿಮಗಡ್ಡೆ 
ಗಳಾಗುತ್ತವೆ. ಇವುಗಳಲ್ಲಿ ಕೆಲವು ತೀರಕ್ಕೆ ಊರಿ 
ಕೊಂಡಿರುತ್ತವೆ. ಅಂತಹವು ಆಕರ್ಷಕವಾದ ಖಂಡ 
ರಕ್ಷಕಗಳಾಗುತ್ತವೆ. ಇನ್ನು ಕೆಲವು ಸಾಗರ ಪ್ರವಾಹ 
ದಿಂದಾಗಿ ಬಹುದೂರ ಸಾಗುತ್ತವೆ. ಅವುಗಳ ಗಾತ್ರ 
ಮತ್ತು ಆಕಾರ ವೈವಿಧ್ಯಮಯವಾಗಿರಬಹುದು. ಕೆಲವು 
ಹಿಮಗಡ್ಡೆಗಳು ಪುಟ್ಟ ದೇಶದಷ್ಟು ದೊಡ್ಡವಾಗಿರಬಹುದು. 
ಇನ್ನು ಕೆಲವುದರ ಮೇಲೆ ನಗರವನ್ನೇ ಕೂಡಿಸಿ ಯಾತ್ರೆ 
ಮಾಡಿಸಬಹುದು. ಇನ್ನು ಕೆಲವು ಹಿಮಗಡ್ಡೆಗಳು 
ಅಂಟಾರ್ಕ್ಟಿಕದ ಸುತ್ತಣ ದಕ್ಷಿಣ ಸಾಗರದಲ್ಲಿ ತೇಲುತ್ತ 
ಅವು ಕರಗಲು ವರ್ಷಗಟ್ಟಲೆಯಾಗುತ್ತದೆ. 


ಹಿಮಾನಿಗಳು (ಹಿಮನದಿ) . 


ಷಡುಜಾಕೃತಿಯ ಹಿಮದ ಹರಳು ಅನೇಕ ಕಡೆ ಕಾಣಿಸಿಕೊಳ್ಳುತ್ತದೆ. 


- ಹಿಮಗಡೆಗಳು 


ಹಿಮಗಡ್ಡೆಯ ಮೇಲೆ ಒತ್ತಡ ಹಾಕುತ್ತದೆ. ಇದರಿಂದಾಗಿ 
ನೆಲದ ಮೇಲೆ ಅದು ಅಂಟಾರ್ಕಿಕದ ಉನ್ನತ 
ಒಳಪ್ರದೇಶದಿಂದ ತೀರದೆಡೆಗೆ ಸರಿಯುವಂತಾಗುತ್ತದೆ. 
ಖಂಡದ ಅಂಚಿನ ಬಳಿ ಹಿಮಗಡ್ಡೆ ಕೊರೆದು ಕಾಲುವೆ 
ನಿರ್ಮಿಸುತ್ತದೆ. ಸರಿಯುವ ಹಿಮನದಿಗಳು ( ಹಿಮಾನಿ) 
ಉಗಮವಾಗುವುದು ಇಲ್ಲೇ . ತೀರದ ಮೂಲಕ ಒತ್ತಿ 
ಬಂದು ಹಿಮನದಿಗಳು ಸಾಗರ ಸೇರುತ್ತವೆ. ಇವು 
ಹಿಮಗಡ್ಡೆಯ ಮುಂಚಾಚು ಪ್ರದೇಶಗಳು. ಹಿಮಗಡ್ಡೆಯ 
ಮುಂಚಾಚು ನೆಲಕ್ಕೆ ಊರಿರುತ್ತದೆ. ಆದರೆ ಸಾಗರದಲ್ಲಿ 
ತೇಲುತ್ತದೆ. ಹಿಂದಿನಿಂದ ಹಿಮದ ಹಾಳೆಗಳು 


ಹಿಮಗಡ್ಡೆಯ ಕಡಿದಾದ ಬಂಡೆ - ಹಿಮದ ಹಾಳೆಗಳ ಅಂಚು 
ಕೆಲವೊಮ್ಮೆ ದೊಡ್ಡ ಕಡಿದಾದ ಬಂಡೆಗಳಾಗಿ ತೆರೆದುಕೊಳ್ಳುತ್ತವೆ. 


ಇಲ್ಲಿ ಅಂಟಾರ್ಕ್ಟಿಕದ ಮಾದರಿ ಎನ್ನಬಹುದಾದ ನೀಲ ಹಿಮಗಡ್ಡೆ 
ಕಾಣುತ್ತಿದೆ. ಹಿಮಪಾತವಾಗಿ ಅದು ಅನಂತರ ಮುಚ್ಚಿ ಹೋಗಬಹುದು. 
ಇದರಲ್ಲಿನ ತೆರಪು ಕಾಣಿಸಿಕೊಳ್ಳದೆ ಅಲ್ಲಿ ಅಪಘಾತ ಸಂಭವಿಸ 
ಬಹುದಾದ್ದರಿಂದ ಇದು ಅಪಾಯಕಾರಿ. 


ನೀಲ ಹಿಮಗಡ್ಡೆ : ಅಂಟಾರ್ಕ್ಟಿಕದಲ್ಲಿ ಚಳಿಗಾಲ ಪ್ರಾರಂಭವಾದಂತೆ 
ಉಷ್ಣತೆ ಇಳಿದು ಅಲ್ಲಿನ ಸರೋವರಗಳು ಹೆಪ್ಪುಗಟ್ಟತೊಡಗುತ್ತವೆ. ನೀಲ 
ಹಿಮಗಡ್ಡೆಯೆಂದರೆ ವಾಸ್ತವವಾಗಿ ಅದು ಘನೀಭವಿಸಿದ ಸರೋವರ 
ಅಥವಾ ಖಂಡೀಯ ಹಿಮಗಡ್ಡೆ ಗಟ್ಟಿಯಾಗಿ ಗಾಜಿನ ಮೇಲ್ಮನಂತೆ 
ಹೊಳೆಯುವುದು . 


ಹಿಮಗುಡ್ಡೆಗಳು (ಐಸ್‌ಬರ್ಗ್), ಇವು ಸಮುದ್ರದ ಹಿಮಗಡ್ಡೆಗಳಲ್ಲ. ವಾಸ್ತವವಾಗಿ ಹಿಮಾನಿ ಅಥವಾ ಹಿಮಗಡ್ಡೆಯ ಮುಂಚಾಚುಗಳಿಂದ ಕಿತ್ತುಬಂದ 
ಸಿಹಿನೀರಿನ ಹಿಮಗಡ್ಡೆಗಳು . ಅವು ವೈವಿಧ್ಯಮಯ ಆಕಾರ ಮತ್ತು ಗಾತ್ರವನ್ನು ತೋರುತ್ತವೆ. ಅಂಟಾರ್ಕ್ಟಿಕದ ಮನಮೋಹಕ ದೃಶ್ಯಗಳಲ್ಲೊಂದು. ಗಾತ್ರ, 
ಆಕಾರ ವೈವಿಧ್ಯವು, ಹಿಮಗಡ್ಡೆಗಳು ಯಾವ ಬಗೆಯ ಪ್ರತಿಕೂಲ ಮತ್ತು ಭೀಕರ ಹವಾಮಾನವನ್ನು ಎದುರಿಸಿ ಗೆದ್ದಿವೆಯೆಂಬ ಕಥೆ ಹೇಳುತ್ತವೆ. 
ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳ ಸಮಯದಲ್ಲಿ ಹಿಮಗುಡ್ಡೆಗಳ ನೋಟ ಅತಿಸುಂದರ. 


ಶಿಥಿಲೀಕರಣಕ್ಕೊಳಗಾದ ಹಿಮಗಡ್ಡೆಗಳು. 


ಚಪ್ಪಟೆ ಮೇಲ್ಮನ ಹಿಮಗಡ್ಡೆಗಳು 


ಓರೆಗೊಂಡ ಹಿಮಗಡ್ಡೆ. 


ಖಂಡೀಯ ಹಿಮಗಡ್ಡೆ 


ಅಂಟಾರ್ಕ್ಟಿಕ ಖಂಡವನ್ನು ಆವರಿಸಿರುವ ಹಿಮ 
ಗಡ್ಡೆಯನ್ನು ಖಂಡೀಯ ಹಿಮಗಡ್ಡೆ ಎಂದು ಕರೆಯು 
ತ್ತಾರೆ. ಇದನ್ನೇ ಹಿಮದ ಟೋಪಿ, ಹಿಮದ ಹಾಳೆ 
ಅಥವಾ ಧ್ರುವೀಯ ಹಿಮಗಡ್ಡೆ ಎಂದೂ ಹೇಳು 
ವುದುಂಟು. ಹಿಮಗಡ್ಡೆಯ ಹಾಳೆ ಕೇವಲ ಚಪ್ಪಟೆಯಾದ 


ಘನರಾಶಿಯಲ್ಲ, ಅದು ಚಲನಶೀಲವಾದುದು ಮತ್ತು 
ನಿರಂತರವಾಗಿ ಬದಲಾಗುತ್ತಿರುತ್ತದೆ. ಅದರ ಕೆಲವೊಂದು 
ವ್ಯತ್ಯಯವಾಗುವ ಲಕ್ಷಣಗಳನ್ನು ಕೆಳಗೆ ವಿವರಿಸಿದೆ. 
ಚಿತ್ರಗಳನ್ನು ನೀಡಲಾಗಿದೆ. ಖಂಡದಲ್ಲಿ ರೂಪುಗೊಳ್ಳುವ 
ಹಿಮಗಡ್ಡೆಗಿಂತ ಸಮುದ್ರದ ಮೇಲೆ ರೂಪುಗೊಳ್ಳುವ 
ಹಿಮಗಡ್ಡೆ ಸಂಪೂರ್ಣವಾಗಿ ಬೇರೆಯ ಬಗೆಯದು. 
ಅಂಟಾರ್ಕ್ಟಿಕವನ್ನು ಸುತ್ತುವರಿದಿರುವ ಸಾಗರ 


ಜಮಾನಿ ನಡುವಿನ ನೀರಿನ ಹರವು 

ಬಂಧಿತ ಹಿಮಗಡ್ಡೆ 


ಒತ್ತಾದ ಹಿಮಗಡ್ಡೆ 


ಹಿಮಗಡೆಯಾಗಿ ಘನೀಭವಿಸುವುದುಂಟು. ಕರಗುವುದು 
ಪ್ರತಿವರ್ಷದ ಸಹಜ ಕ್ರಿಯೆಯ ಒಂದು ಭಾಗವಾಗಿದ್ದು , 
ಹಿಮಗಡ್ಡೆಯ ಬೇರೆ ಬೇರೆ ರೂಪಗಳನ್ನು ಅದು 
ತೋರುತ್ತದೆ. ಖಂಡಕ್ಕೆ ಸನಿಹದಲ್ಲಿ ಕೆಲವೊಂದು 
ಪ್ರದೇಶಗಳಿವೆ. ಬಂಧಿತ ಹಿಮಗಡ್ಡೆ ಮತ್ತು ಪಾಲಿನ್ಯ . 
ಬಂಧಿತ ಹಿಮಗಡ್ಡೆ ವಾಸ್ತವವಾಗಿ ಸಮುದ್ರದ ಹಿಮಗಡ್ಡೆ. 
ಹಿಮಗಡ್ಡೆಯ ಮುಂಚಾಚುವಿಗೆ ಜೋಡಿಸಿಕೊಂಡಿರುತ್ತದೆ . 
ಅಂಟಾರ್ಕ್ಟಿಕದ ಬೇಸಗೆ ಕಾಲದಲ್ಲಿ - ಇದು 
ಕರಗಿಹೋಗುತ್ತದೆ. 
- ಹಿಮಗಡ್ಡೆ ಕಟ್ಟುವ ಪ್ರಾರಂಭಿಕ ಹಂತದಲ್ಲಿ ಸಮುದ್ರದ 
ಮೇಲೆ ಗ್ರೀಸ್ ಲೇಪಿಸಿದಂತೆ ಕಾಣುತ್ತದೆ. ಈ ಕ್ರಿಯೆ 
ಇನ್ನೂ ಮುಂದುವರಿದಂತೆ ತವದ ಮೇಲಿನ 
ದೋಸೆಯಂತೆ ಕಂಡುಬರುತ್ತದೆ. ಇದು ಒಟ್ಟಿಗೆ ಸೇರಿ 
ಅಡಕ ಹಿಮಗಡ್ಡೆ ( ಪ್ಯಾಕ್ ಐಸ್ ) ರೂಪುಗೊಳ್ಳುತ್ತದೆ. 


ದಕ್ಷಿಣ ಸಮುದ್ರದ ಬಹುಭಾಗ ಚಳಿಗಾಲದಲ್ಲಿ ಈ 
ಬಗೆಯ ಹಿಮಗಡ್ಡೆಯಿಂದ ಆವೃತವಾಗಿರುತ್ತದೆ. ಸಮುದ್ರ 
ಹಿಮಗಡ್ಡೆ / ಮುಂಚಾಚು ಹಿಮಗಡ್ಡೆ ಮತ್ತು ಅಡಕ 
ಹಿಮಗಡ್ಡೆಯ ನಡುವೆ ಅಲ್ಲಲ್ಲೇ ತೆರೆದ ನೀರಿನ 
ಭಾಗಗಳಿರುತ್ತವೆ. ಇವೇ ಪಾಲಿನ್ಯ . ಇವು ಹೇಗೆ 
ಉಂಟಾಗುತ್ತವೆಂದರೆ : 
1. ಖಂಡದ ಸಮೀಪದಲ್ಲಿ ಹೊಸದಾಗಿ 

ರೂಪುಗೊಂಡ ಹಿಮಗಡ್ಡೆಯನ್ನು ಖಂಡದ 
ಅಥವಾ ಸಾಗರದ ಶೈತ್ಯಗಾಳಿ ಸತತವಾಗಿ 
ದೂಡುವುದರಿಂದ , 
ಬೆಚ್ಚನೆಯ ನೀರು ಉಜ್ಜುವುದರಿಂದ (ಸಮುದ್ರದ 
ಆಳಭಾಗದ ನೀರು ಮೇಲೇಳುವುದು) ಹಿಮಗಡ್ಡೆ 
ರೂಪುಗೊಳ್ಳುವುದು ಕಡಿಮೆಯಾಗಿ ಕೊನೆಗೆ ಅದು 
ನಿಂತೇಹೋಗುತ್ತದೆ. 


ಅಂಟಾರ್ಕ್ಟಿಕದ ಜೀವರಾಶಿ 


ನಾವೀಗ ಈ ಅದ್ಭುತ ಖಂಡದಲ್ಲಿ ವಾಸಿಸುತ್ತಿರುವ 
ಜೀವಿಗಳನ್ನು ಭೇಟಿಯಾಗೋಣ. ಅಂಟಾರ್ಕ್ಟಿಕ ಖಂಡದ 
ಅಸಾಮಾನ್ಯ , ಅಸಹನೀಯ ವಾಯುಗುಣ ಯಾವುದೇ 
ಜೀವಿ ಅಲ್ಲಿ ಬದುಕುಳಿಯಲು ಹೋರಾಟ ಮಾಡ | 
ಬೇಕಾದ ಪರಿಸ್ಥಿತಿಯನ್ನು ನಿರ್ಮಿಸುತ್ತದೆ . ಅಂಟಾರ್ಕ್ಟಿಕ 
ದಲ್ಲಿ ಯಾವ ಬಗೆಯ ಜೀವಿಗಳಿವೆಯೆಂದು ನೆನಪಿಸಿ 
ಕೊಂಡರೆ ಮೊದಲು ನಮ್ಮ ಮನಸ್ಸಿಗೆ ಬರುವುದು 
ಪೆಂಗ್ವಿನ್ ಪಕ್ಷಿಗಳು. ಸಹಜವಾಗಿಯೇ ನಮ್ಮ ಮುಂದೆ 
ಎದುರಾಗುವ ಪ್ರಶ್ನೆಯೆಂದರೆ ಈ ಶೀತಲ ಮತ್ತು 
ಬಿರುಗಾಳಿಯ ಖಂಡದಲ್ಲಿ ಪೆಂಗ್ವಿನ್‌ಗಳು ಬದುಕುಳಿಯು 


ವುದಾದರೂ ಹೇಗೆ? ಇದಕ್ಕೆ ಉತ್ತರವೆಂದರೆ 
ಪೆಂಗ್ವಿನ್‌ಗಳಿಗೆ ( ಅಷ್ಟೇ ಅಲ್ಲ, ಅಂಟಾರ್ಕ್ಟಿಕದ ಇತರ 
ಜೀವಿಗಳಾದ ಸೀಲ್ ಮತ್ತು ತಿಮಿಂಗಿಲಗಳೂ 
ಸೇರಿದಂತೆ) ಅತಿ ಶೈತ್ಯ ಮತ್ತು ಬಿರುಗಾಳಿಯ ವಿರುದ್ದ 
ರಕ್ಷಣೆ ಪಡೆಯುವಲ್ಲಿ ಅವುಗಳ ಚರ್ಮದಡಿ ಮಂದವಾದ 
ಕೊಬ್ಬಿನ ಸ್ತರ ನಿರೋಧಕವಾಗಿ ಕೆಲಸಮಾಡುತ್ತದೆ. ಪಾಚಿ, 
ಕಲ್ಲುಹೂ ಮತ್ತು ಶಿಲೀಂಧ್ರಗಳಂತಹ ಸಣ್ಣ ಸಸ್ಯಗಳೂ 
ಕೂಡ ಶಿಲಾಸ್ತರದಡಿ ಅಥವಾ ಇತರ ಆಶ್ರಯಗಳಡಿ 
ಬೆರೆತು ಶೈತ್ಯದ ವಿರುದ್ಧ ರಕ್ಷಣೆ ಪಡೆಯುತ್ತವೆ. ಚಳಿಗಾಲ 
ನಿಧಾನವಾಗಿ ಸರಿದಂತೆ, ವಸಂತ ಆಗಮಿಸಿದಂತೆ, 


ಕಡಲಕೊಳಿ 


ಸುವ 


ಹಿಮ ಕಡಲಹಕ್ಕಿ 


ಮಕರೋನ ಬೆಂಗೈಗಳು 


ಚಿನ್ ಸ್ನಾಪ್ 
ಪೆಂಗ್ವಿನ್‌ಗಳು 


ಗೆಂಟೂ ಪೆಂಗ್ವಿನ್‌ಗಳು 


ಅಂಟಾರ್ಕ್ಟಿಕ ಖಂಡ ಬೇಸಿಗೆಯನ್ನೂ ಬರಮಾಡಿಕೊಳ್ಳು 
ವುದರೊಂದಿಗೆ ಹಿಮಗಡ್ಡೆ ಕರಗಲು ಪ್ರಾರಂಭವಾಗುತ್ತದೆ. 
ಸೂರ್ಯ, ಖಂಡದ ನೆತ್ತಿಯಲ್ಲಿ ಹೊಳೆಯುತ್ತದೆ. ಇದು 
ಈ ಹಿಮಖಂಡಕ್ಕೆ ಚೈತನ್ಯ ನೀಡುತ್ತದೆ. ಸುವಾ, 
ಹಿಮಕಡಲಹಕ್ಕಿ , ಕಡಲಕೋಳಿ ಮುಂತಾದ ಹಕ್ಕಿಗಳು 
ತಮ್ಮ ಮರಿಗಳನ್ನು ಘೋಷಿಸಲು ಗೂಡುಕಟ್ಟುವುದರಲ್ಲಿ 
ಮಗ್ನವಾಗಿರುವುದನ್ನು ಕಾಣಬಹುದು. ಎಂಪರರ್ 


ಅದಿಲೆ ಪೆಂಗ್ವಿನ್‌ಗಳು 


ಎಂಪರರ್ 

ಳು ( ವೈಜ್ಞಾನಿಕ ನಾಮ : 
ಅಷ್ಟೆನೋಡೈಟಿಸ್‌ ಫಾರ್‌ಸ್ಟರಿ) ನೇರನಿಲುವು, ಗಾಂಭೀರ್ಯ 
ತೋರುವ ರಾಜೋಚಿತ ಭಂಗಿ, ಪೆಂಗ್ವಿನ್ ಪ್ರಭೇದಗಳಲ್ಲೇ 
ಬಹುದೊಡ್ಡ ಸಂಖ್ಯೆಯವು. ಸರಾಸರಿ ತೂಕ: 30 - 40 ಕಿಲೋ . 
ಗ್ರಾಂ . ಒಂದು ಮೀಟರಿಗೂ ಆಧಿಕ ಎತ್ತರ ( 3.8 ಅಡಿ), 
- ಮಕರೋನಿ ಪೆಂಗ್ವಿನ್ಗಳು (ವೈಜ್ಞಾನಿಕ ನಾಮ : 
ಯೂಡಿಷ್ಟಸ್ ಕೈಸಲೋಫಸ್) ತಮ್ಮ ಜುಟ್ಟಿನ ಮೇಲೆ 
ಹೊಳಪುಳ್ಳ ಹಳದಿ ಗರಿಯಿಂದ ಸುಲಭವಾಗಿ ಇವುಗಳನ್ನು 
ಗುರುತಿಸಬಹುದು. ಅಂಟಾರ್ಕ್ಟಿಕದ ದಕ್ಷಿಣ ಜಾರ್ಜಿಯ ಮತ್ತು 
ಹರ್ಡ್ ದ್ವೀಪಗಳಂತಹ ದ್ವೀಪಗಳಲ್ಲಿ ಗೂಡು ನಿರ್ಮಿಸುತ್ತವೆ. 
ಸುಮಾರು 4.2 ಕಿ. ಗ್ರಾಂ . ತೂಗುತ್ತವೆ; ಎತ್ತರ ಸುಮಾರು 70 
ಸೆಂ . ಮೀ . 

ಅದಿಲೆ ಪೆಂಗ್ವಿನ್ಗಳು (ವೈಜ್ಞಾನಿಕ ನಾಮ : ಪೈಗೋಸ್ಕೆಲಿಸ್ 
ಅದಿಲಿಯೆ) ಬೇರೆ ಯಾವುದೇ ಪೆಂಗ್ವಿನ್ ಪ್ರಭೇದಗಳಿಗಿಂತ 
ಹೆಚ್ಚು ಸಂಖ್ಯೆಯವು. ತೂಕ 5ರಿಂದ 8 ಕಿ . ಗ್ರಾಂ . ಎತ್ತರ 
ಸುಮಾರು 70 ಸೆಂ . ಮೀ . ಅಂಟಾರ್ಕ್ಟಿಕದ ತೀರದುದ್ದಕ್ಕೂ 
ಧ್ರುವಪ್ರದೇಶದ ಸುತ್ತ ಇವುಗಳು ಹಂಚಿಕೆಯಾಗಿವೆ. 
- ಗೆಂಟೂ ಪೆಂಗ್ವಿನ್ಗಳು (ವೈಜ್ಞಾನಿಕ ನಾಮ ; ಪೈಗೋಸ್ಕೆಲಿಸ್ 
ಪಾಪುವಾ) ಪೈಗೋಸ್ಕೆಲಿಸ್ * ಪೆಂಗ್ವಿನ್‌ಗಳಲ್ಲೇ ಇವು 
ಬಹುಸಂಖ್ಯಾತವಾದವು. ದೊಡ್ಡ ಗಾತ್ರದವೇನಲ್ಲ. ದಕ್ಷಿಣ 
ಗೆಂಟೂಗಳು 5.5.ಕಿ. ಗ್ರಾಂ . ತೂಗುತ್ತವೆ. ಎತ್ತರ 71 ಸೆಂ . ಮೀ . 
ಉತ್ತರ ಗೆಂಟೂಗಳು ಅವಕ್ಕಿಂತಲೂ 0.7 ಕಿ. ಗ್ರಾಂ . ಹೆಚ್ಚು 
ಭಾರವುಳ್ಳವು ಮತ್ತು 10 ಸೆಂ . ಮೀ . ಇನ್ನೂ ಹೆಚ್ಚು ಎತ್ತರದವು. 
- ಚಿನ್ಸ್ಟಾಪ್ ಪೆಂಗ್ವಿನ್‌ಗಳು ( ವೈಜ್ಞಾನಿಕ ನಾಮ : 
ಪೈಗೋಸ್ಕೆಲಿಸ್ ಅಂಟಾರ್ಕ್ಟಿಕ) ಅವುಗಳ ಗಲ್ಲದಡಿ ಗರಿಗಳು ದಟ್ಟ 
ಬಣ್ಣದ ಪಟ್ಟೆಯಾಗಿ ವಿಶೇಷವಾಗಿ ಕಂಡುಬರುವುದರಿಂದ 
ಅವುಗಳಿಗೆ ಈ ಹೆಸರು. ಇದರಿಂದಾಗಿ ಅವು ಕರಿ ಹ್ಯಾಟನ್ನು 
ಹಾಕಿರುವಂತೆ ಕಾಣುತ್ತವೆ . 


ಎಂಪರರ್ ಪೆಂಗಿನ್ಗಳು 


ಪೆಂಗ್ವಿನ್ ಹೊರತುಪಡಿಸಿ ಉಳಿದ ಪೆಂಗ್ವಿನ್‌ಗಳಿಗೆ ಇದು 
ಸಂತಾನಾಭಿವೃದ್ಧಿಯ ಕಾಲ. ಒಮ್ಮೆ ಮರಿಗಳು ಹೊರ 
ಬಂದವೆಂದರೆ ಪೆಂಗ್ವಿನ್‌ಗಳಿಗೆ ಅವುಗಳನ್ನು ಹೇಗೆ 
ಸಲಹಬೇಕೆಂಬುದು ಗೊತ್ತು. ಪೆಂಗ್ವಿನ್‌ಗಳು ಪೋಷಕ 
ರಾಗಿ ಹೇಗೆ ಹೊಣೆ ಹೊರಬೇಕೆನ್ನುವುದಕ್ಕೆ ತುಂಬ 
ಹೆಸರುವಾಸಿ. ಪೆಂಗ್ವಿನ್‌ಗಳ ಗುಂಪಿನಲ್ಲಿ ( ಅದಿಲೆ 
ಪೆಂಗ್ವಿನ್‌ಗಳ ಗುಂಪಿನ ದೃಶ್ಯವನ್ನು ನೋಡಲು ಪುಸ್ತಕದ 
ಒಳಹೊದಿಕೆಯನ್ನು ಗಮನಿಸಿ) ಒಂದು ಪೆಂಗ್ವಿನ್ 
ಪೋಷಕ ಸ್ಥಾನವಹಿಸಿ ಮರಿಯನ್ನು ಬೆಚ್ಚಗಿಡಲು 


ವೆಡೆಲ್ ಸೀಲ್‌ಗಳು 


ಕ್ರಾಬ್ ಈಟರ್ 


ಎಲಿಫೆಂಟ್ಸೀಲ್‌ಗಳು 


ಅಂಟಾರ್ಕ್ಟಿಕ್‌ ಫ‌ಸೀಲ್‌ಗಳು 


ಪುಟಾಣಿಯೊಡನೆ ಸಿದ್ದವಾಗಿದ್ದರೆ ಇನ್ನೊಂದು 
ಸಾಗರದತ್ತ ಹೋಗಿ ಆ ದಿನದ ಆಹಾರ ಸಂಪಾದನೆ 
ಮಾಡಿಕೊಂಡು ಬರುತ್ತದೆ. ಕೆಲವೊಮ್ಮೆ ಹಿಂತಿರುಗಿ 
ಬರಲು ಸಾಕಷ್ಟು ಸಮಯ ತೆಗೆದುಕೊಳ್ಳಬಹುದು. ಆದರೆ 
ಪೆಂಗ್ವಿನ್ ಕುಟುಂಬ ಅದಕ್ಕಾಗಿ ಕಾಯುತ್ತದೆ . ಅವು ಮತ್ತೆ 
ತಾವು ಹೊರಟ ಸ್ಥಳಕ್ಕೆ ಹೇಗೆ ಹಿಂತಿರುಗಿ 
ಬರುತ್ತವೆಂಬುದು ಒಂದು ವಿಸ್ಮಯ . 

ಅಂಟಾರ್ಕ್ಟಿಕ ಮತ್ತು ನೆರೆಯ ಪ್ರಾಂತ್ಯಗಳಲ್ಲಿ ಸೀಲ್ 
ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿದೆ. ಅದರಲ್ಲೂ 
ಅವುಗಳನ್ನು ಕೊಲ್ಲುವುದನ್ನು ನಿಷೇಧಿಸಿದ ಮೇಲೆ ಇದು 
ಎದ್ದುಕಾಣುತ್ತದೆ. ಸೀಲ್‌ಗಳೂ ಸ್ತನಿಗಳೇ ತಮ್ಮ 
ಉಳಿವಿಗಾಗಿ ಅವು ಸಾಗರ ಪರಿಸರಕ್ಕೆ ಹೊಂದಿಕೊಳ್ಳ 
ಬೇಕಾಯಿತು. ಸಮುದ್ರದಲ್ಲಿ ಒಟ್ಟಾರೆ ಹತ್ತೊಂಬತ್ತು ಸೀಲ್ 
ಪ್ರಭೇದಗಳಿದ್ದವು. ಅವುಗಳ ಪೈಕಿ ಎರಡು ಪ್ರಭೇದಗಳು 
ಅಳಿದುಹೋಗಿವೆ. ಮುಖ್ಯವಾಗಿ ಅಂಟಾರ್ಕ್ಟಿಕದಲ್ಲಿ ಐದು 
ಸೀಲ್ ಪ್ರಭೇದಗಳನ್ನು ಕಾಣಬಹುದು. ಅಂಟಾರ್ಕ್ಟಿಕವನ್ನು 
ಸುತ್ತುವರಿದಿರುವ ಒತ್ತಾದ ಹಿಮಗಡ್ಡೆಯ ಮೇಲೆ ಬಿಸಿಲಿಗೆ 
ಮೈಯೊಡ್ಡಿದಂತೆ ಅವು ವಿರಮಿಸುವುದು ಸಾಮಾನ್ಯ ದೃಶ್ಯ . 


ಲೆಪರ್ಡ್ ಸೀಲ್‌ಗಳು 


ಕ್ರಾಬ್ ಈಟರ್ ( ಏಡಿ ಭಕ್ಷಕ - ವೈಜ್ಞಾನಿಕ ನಾಮ ; ಲೋಬೋಡಾನ್ ಕಾರ್ಸಿನೋಫೇಗಸ್ ) ಇವು ಸುಮಾರು 
220 ಕಿಲೋ ಗ್ರಾಂ ತೂಕವಿರುತ್ತವೆ . ಪರಭಕ್ಷಕ ಸೀಲ್‌ಗಳು ಅಥವಾ ಹಂತಕ ತಿಮಿಂಗಿಲಗಳು ಪದೇ ಪದೇ 
ಇವುಗಳನ್ನು ಅತೀವ ಭೀತಿಗೊಡುತ್ತವೆ. 

- ಅಂಟಾರ್ಕ್ಟಿಕ ಫರ್‌ಸೀಲ್ ( ಅಂಟಾರ್ಕ್ಟಿಕದ ತುಪ್ಪಳ ಸೀಲ್‌ಗಳು - ವೈಜ್ಞಾನಿಕ ನಾಮ : ಆರ್ಕ್ರೋಸಿಫಾಲಸ್ 
ಗೆಜೆಲ್ಲಾ) ದಕ್ಷಿಣದ ತುಪ್ಪಳದ ಸೀಲ್‌ಗಳೆಂದು ಇವುಗಳನ್ನು ನಿಖರವಾಗಿ ಕರೆಯಲಾಗುತ್ತದೆ. ಗಂಡು 200 ಕಿಲೋಗ್ರಾಂ 
ತೂಗಬಲ್ಲದು; ಹೆಣ್ಣಿಗಿಂತ ನಾಲ್ಕು ಪಟ್ಟು ದೊಡ್ಡದಾಗಿರಲು ಸಾಧ್ಯ . ಇವು ಮುಖ್ಯವಾಗಿ ಅಂಟಾರ್ಕ್ಟಿಕದ 
ಉಪದ್ವೀಪಗಳಿಗೆ ಸೀಮಿತವಾಗಿವೆ. ದಕ್ಷಿಣ ಜಾರ್ಜಿಯ ದ್ವೀಪದಿಂದಾಚೆಗೆ ಜಗತ್ತಿನ ಶೇ . 95 ಭಾಗ ಈ ಸಂತತಿ 
ಕಂಡುಬರುತ್ತದೆ. 

ಲೆಪರ್ಡ್ ಸೀಲ್ ( ಚಿರತೆ ಸೀಲ್ - ವೈಜ್ಞಾನಿಕನಾಮ : ಹೈಡುರ್ಗ ಲೆಷ್ಟೋನಿಕ್ಸ್ ) ಅಂಟಾರ್ಕ್ಟಿಕದ ಪರಭಕ್ಷಕ 
ಪ್ರಾಣಿಗಳಲ್ಲಿ ಇದು ಬಹು ಸಂಖ್ಯಾತವಾದುದು. ಹಂತಕ ತಿಮಿಂಗಿಲಕ್ಕಿಂತ ಗಾತ್ರದಲ್ಲಿ ಕಿರಿದು. ಕಿಬ್ಬೊಟ್ಟೆಯ ಮೇಲಿರುವ 
ಚುಕ್ಕೆಗಳಿಂದಾಗಿ ಅವುಗಳಿಗೆ ಈ ಹೆಸರು ಬಂದಿದೆ. ಹೆಣ್ಣು, ಗಂಡಿಗಿಂತ ಗಾತ್ರದಲ್ಲಿ ದೊಡ್ಡದು ; ಸರಾಸರಿ 10 ಅಡಿ ಉದ್ದ, 
350 ಕಿಲೋಗ್ರಾಂ ತೂಗುವುದುಂಟು. 

- ವೆಡಲ್ ಸೀಲ್ ( ವೈಜ್ಞಾನಿಕ ನಾಮ : ಲೆಷ್ಟೋನೈಕೋಟಸ್ ವೆಡೆಲಿ) ಹಿಮಗಡ್ಡೆಗೆ ಹೊಂದಿಕೊಂಡಿರುವ ಜೀವಿ. 
ಇವುಗಳ ಮರಿಗಳು ಹುಟ್ಟಿದ ಏಳು ವಾರಗಳಲ್ಲೇ ತಾಯಿಯ ಹಾಲನ್ನು ಕುಡಿಯುವುದನ್ನು ಬಿಟ್ಟು ಸೀಲ್‌ಗಳ ಸಹಜ 
ಆಹಾರವಾದ ಮೀನನ್ನು ತಿನ್ನಲು ಪ್ರಾರಂಭಿಸುತ್ತವೆ. ವಯಸ್ಕ ಸೀಲ್‌ಗಳು 400 ಕಿಲೋಗ್ರಾಂ ತೂಗುತ್ತವೆ . ಮೂರು 
ಮೀಟರ್ ಉದ್ದವಿರುವುದೂ ಉಂಟು. 

ಎಲಿಫೆಂಟ್ ಸೀಲ್ ( ಆನೆ ಸೀಲ್) ಗಂಡು ಸಂತತಿ ಐದು ಮೀಟರ್ ಉದ್ದ ಬೆಳೆಯುವುದುಂಟು. ನಾಲ್ಕು ಟನ್ 
ತೂಗಲು ಸಾಧ್ಯ. ಅವುಗಳ ಗಾತ್ರವನ್ನಷ್ಟೇ ಪರಿಗಣಿಸಿ, ಅವುಗಳನ್ನು ಆನೆ ಸೀಲ್‌ಗಳು ಎಂದು ಕರೆಯುವುದುಂಟು. 


ಅಂಟಾರ್ಕ್ಟಿಕದ ಕೇಶಹುಲ್ಲು 


ಅಂಟಾರ್ಕಿಕದ ಮುತ 


ಈ ಕಡಲ ಹೂ 


ನಕ್ಷತ್ರ ಮೀನು 


ಚೂಪು ಮೂತಿಯ ತಿಮಿಂಗಿಲ 


ಸೀಗಡಿ 


Chalach 


ಅಂಟಾರ್ಕ್ಟಿಕದ ಸಸ್ಯಜೀವಿಗಳು 

ವುದರಿಂದಲೂ ಸಾಗರದ ಉತ್ಪಾದನೆ ಸೀಮಿತಗೊಳ್ಳುತ್ತದೆ. 

ಸೀಗಡಿ ಗುಂಪಾಗಿರುವುದೂ ಕೂಡ ಋತುಮಾನವನ್ನು 
- ಅಂಟಾರ್ಕ್ಟಿಕ ಖಂಡದಲ್ಲಿ ವೃಕ್ಷಗಳಿಲ್ಲ. ಪೊದೆಗಳಿಲ್ಲ, ಅವಲಂಬಿಸಿರುತ್ತದೆ . ಹೆಚ್ಚಿನ ಆಹಾರ ಸರಪಳಿ ಈ 
ಹೂಬಿಡುವ ಸಸ್ಯಗಳ ಎರಡು ಪ್ರಭೇದಗಳು ಮಾತ್ರ ಮೂಲವನ್ನೇ ಅವಲಂಬಿಸಿದೆ. ಎಷ್ಟೆಂದರೆ ಸೀಗಡಿಗಳ 
ದಕ್ಷಿಣ ಆರ್ಕೆ ದ್ವೀಪಗಳು, ದಕ್ಷಿಣ ಷಟ್‌ಲ್ಯಾಂಡ್ ಗುಂಪು ಕಾಣಿಸಿಕೊಳ್ಳದಿದ್ದರೆ ಪೆಂಗ್ವಿನ್ ಮತ್ತು ತಿಮಿಂಗಿಲ 
ದ್ವೀಪಗಳು ಹಾಗೂ ಪಶ್ಚಿಮ ಅಂಟಾರ್ಕ್ಟಿಕದ ಪರ್ಯಾಯ ಜೀವಿ ಪ್ರಭೇದಗಳ ವಂಶಾಭಿವೃದ್ಧಿಗೆ ಅದು ಧಕ್ಕೆ 
ದ್ವೀಪ ಪ್ರದೇಶದಲ್ಲಿ ಕಂಡುಬರುತ್ತವೆ - ಅಂಟಾರ್ಕ್ಟಿಕದ ತರುತ್ತದೆ. ಸಮುದ್ರ ತಳದಲ್ಲಿ ವೈವಿಧ್ಯಮಯ ಸಸ್ಯ 
ಕೇಶಹುಲ್ಲು (ಹೇರ್ ಗ್ರಾಸ್ - ದೆಶ್ವಾಂಸಿಯ 

- ಸಂಪತ್ತಿದೆ. ಇದರಲ್ಲಿ ಕಡಲಹ , ನಕ್ಷತ್ರಮೀನಿನ ಅನೇಕ 
ಅಂಟಾರ್ಕ್ಟಿಕ) ಹಾಗೂ ಅಂಟಾರ್ಕ್ಟಿಕದ ಮುತ್ತುಗಿಡ ಪ್ರಭೇದಗಳು ಸೇರಿವೆ. 
(ಪರ್ಲ್ ವರ್ಟ್ - ಕೋಲೊಬ್ಯಾಂತಸ್ ಕ್ರಿಟೆನ್ನಿಸ್). 
ಒಟ್ಟಾರೆ ನೂರು ಹಾವಸೆ ಪ್ರಭೇದಗಳು, ಇಪ್ಪತ್ತೈದು 
ಮುತ್ತುಗಿಡ, ಮುನ್ನೂರರಿಂದ ನಾನ್ನೂರು ಕಲ್ಲುಹೂ 
ಪ್ರಭೇದಗಳು , ಇಪತ್ತು ದೊಡ್ಡ ಶಿಲೀಂಧ್ರದ ವಿಲಕ್ಷಣ 
ಪ್ರಭೇದಗಳು ಇಲ್ಲಿವೆ. ಪ್ರಭೇದಗಳ ಹೆಚ್ಚಿನ 
ವೈವಿಧ್ಯವಿರುವುದು ಅಂಟಾರ್ಕ್ಟಿಕದ ಪರ್ಯಾಯ ದ್ವೀಪ 
ಭಾಗದಲ್ಲಿ. ಇಲ್ಲಿ ಅಂಟಾರ್ಕ್ಟಿಕ ಖಂಡದ ಇತರ 
ಭಾಗಕ್ಕಿಂತ ಹವಾಗುಣ ಸಾಮಾನ್ಯವಾಗಿ ಬೆಚ್ಚಗಿರುತ್ತದೆ. 


ಬಲ 


ಅಂಟಾರ್ಕ್ಟಿಕದ ಸಾಗರಜೀವಿಗಳು 


ಅಂಟಾರ್ಕ್ಟಿಕದ ವಿಚಿತ್ರ ವಿರೋಧಾಭಾಸವೆಂದರೆ 
ಅಲ್ಲಿನ ನೆಲವಾಸಿಗಳಿಗಿಂತ ಜಲವಾಸಿ ಜೀವಿಗಳೇ ಹೆಚ್ಚಿನ 
ಸಂಖ್ಯೆಯಲ್ಲಿರುವುದು. ಅಂಟಾರ್ಕ್ಟಿಕದ ಬಹುತೇಕ 
ಜೀವಿಗಳ ಉಗಮಸ್ಥಾನವೇ ಸಾಗರ. ಪ್ಲವಕಗಳೇ ಸಾಗರ 
ಆಹಾರ ಸರಪಳಿಗೆ ಬುನಾದಿ. ಅಂಟಾರ್ಕ್ಟಿಕದ ಸಂಗಮ 
ಭಾಗದ, ದಕ್ಷಿಣದ ಪೋಷಕಾಂಶ ಸಮೃದ್ದ ನೀರಿನಲ್ಲಿ 
ಸೀಗಡಿಯಂತಹ ಸಸ್ಯ ಪ್ಲವಕ ಜೀವಿಗಳು ( ಸೂಕ್ಷ್ಮ ಸಸ್ಯ 
ಮತ್ತು ಜೀವಿಗಳೂ ) ಬೇಸಗೆಯಲ್ಲಿ ಯಥೇಚ್ಛವಾಗಿ 
ಲಭ್ಯವಿವೆ. ವರ್ಷದ ಉಳಿದ ಕಾಲದಲ್ಲಿ ಬೆಳಕಿಲ್ಲದ 
ಕಾರಣವಾಗಿಯೂ ಮತ್ತು ಮೋಡ ಮುಸುಕಿಕೊಂಡಿರು 
ವುದರಿಂದಾಗಿಯೂ ಹಿಮ ಒತ್ತಾಗಿ ಹೆಪ್ಪುಗಟ್ಟು 


13 


ಅಂಟಾರ್ಕ್ಟಿಕದ ಅನ್ವೇಷಣೆ 


TYPVS ORBIS TERRARVN 


QUID EI POTEST VIDERI MAGNVM IN RESVS HVMANIS CVT AETERNITAS 
OMNIS , TOTIVSQVE MVNDI NOTA SIT MAGNITVDO , CICERO 


ಅಂಟಾರ್ಕ್ಟಿಕ ಖಂಡ ಭೂಗೋಳದ ದಕ್ಷಿಣ 
ತುದಿಯಲ್ಲಿ ನೆಲೆಯಾಗಿರುವ ಹಿಮಖಂಡ ಎಂಬುದು 
ನಮಗೀಗ ತಿಳಿದಿದೆ. ಇಂಥ ನೆಲವನ್ನು ಅನ್ವೇಷಣೆ 


Jator ATLANTIC 


Equator 
Tropic of 


capricorn °CEAN 


0° 


INDIAN 
OCEAN 


ಮಾಡಿದ್ದು ಹೇಗೆಂಬ ಕುತೂಹಲ ನಿಮಗಿದೆಯಲ್ಲವೆ ? 
ಸಾಗರದ ಮಧ್ಯ ನೆಲೆಸಿರುವ ಈ ಆದಿಮ ಸುಂದರ 
ಶ್ವೇತಖಂಡದ ಮೇಲೆ ನಿಂತ ಮೊದಲ ವ್ಯಕ್ತಿ ಯಾರು ? 
ಈಗ ಕಾಲವನ್ನು ಒಂದಷ್ಟು ಹಿಂದಕ್ಕೆ ಸರಿಸೋಣ. 
ಕೊನೆಯ ನಿರ್ಜನ ಖಂಡದ ಅನ್ವೇಷಣೆಯ ಹಿಂದಿನ 
ರೋಚಕ ಕಥೆ ಏನೆಂದು ಅರಿಯೋಣ. 

ಉತ್ತರ ಗೋಳಾರ್ಧದಲ್ಲಿರುವ ಆರ್ಕ್ಟಿಕ್ ಭಾಗವನ್ನು 
ಸರಿತೂಗಿಸುವಂತೆ ದಕ್ಷಿಣದಲ್ಲಿ ಖಂಡವೊಂದು 
ಇರಬಹುದೆಂದು ಪ್ರಾಚೀನ ಗ್ರೀಕರು ಊಹಿಸಿದ್ದರು. 
ದಕ್ಷಿಣ ಧ್ರುವ ಅಥವಾ ಅಂಟಾರ್ಕ್ಟಿಕವನ್ನು ಅನ್ವೇಷಿಸುವ 
ಬಹಳಷ್ಟು ಮೊದಲೇ ಆರ್ಕ್ಟಿಕ್ ಭಾಗವನ್ನು (ಉತ್ತರ 
ಧ್ರುವದ ಸುತ್ತಲಿನ ) ಅನ್ವೇಷಿಸಿದ್ದರೆಂಬುದನ್ನು ನಾವು ಇಲ್ಲಿ 
ನೆನಪಿಟ್ಟುಕೊಳ್ಳುವುದು ಯುಕ್ತ. ದಕ್ಷಿಣದ ಈ ಊಹಾತ್ಮಕ 
ನೆಲರಾಶಿಯನ್ನು ಆಂಟಿ - ಆರ್ಕ್ಟಿಕ್ ಅಂದರೆ ಆರ್ಕ್ಟಿಕ್‌ಗೆ 
ವಿರುದ್ಧವಾಗಿರುವ ಭಾಗವೆಂದು ಪರಿಗಣಿಸಿದ್ದರು. ಎಂದೇ 
ಇದಕ್ಕೆ ಆಂಟಾರ್ಕಿಕ ಎಂಬ ಹೆಸರು ಬಂತು. 
ಅಂಟಾರ್ಕ್ಟಿಕ ಕೇವಲ ಊಹೆಯಲ್ಲೇ ಉಳಿದು ವಿಸ್ಮಯ 


Mo06 


ANTARCTICA 
SOUTH POLE 
1 180° 
ಅಂಟಾರ್ಕ್ಟಿಕ ವೃತ್ತ 


ತಿ 


14 


ನೆಲ ಎನ್ನಿಸಿತು. ಏಕೆಂದರೆ ಸಾಗರವನ್ನು ಸುತ್ತು 
ವರಿದಿರುವ ಹಿಮಗಡ್ಡೆಯ ತಡೆಯನ್ನು ಯಾರಿಗೂ 
ಅಡ್ಡಹಾಯುವುದು ಸಾಧ್ಯವಿರಲಿಲ್ಲ. ಪ್ರಪಂಚದ ಹಳೆಯ 
ಒಂದು ನಕ್ಷೆಯಲ್ಲಿ ಈ ದಕ್ಷಿಣದ ನೆಲರಾಶಿಯನ್ನು ' ಟೆರಾ 
ಆಸ್ಟ್ರೇಲಿಸ್ ಇನ್ಯಾಗೀಟ' ಅಂದರೆ ಅಪರಿಚಿತ ನೆಲ 
ಎಂದೇ ತೋರಿಸಲಾಗಿದೆ. 


80 ಮೈಲಿ ( 108 ಕಿ. ಮೀ . ದೂರದಲ್ಲಿದ್ದ, ಅಷ್ಟೇ . ಕುಕ್, 
ಮಾನವ ದುರಾಸೆಯನ್ನು ಮುಂದೆಮಾಡಲಿಲ್ಲ. 
ಲಘುಮಾತಿನಲ್ಲಿ ಹೇಳುವುದಾದರೆ ಸ್ವಇಚ್ಛೆಯಿಂದ ಕುಕ್ , 
ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದ . ತನ್ನ 
ದಾಖಲಾತಿಯಲ್ಲಿ ಅವನು ಉನ್ನತ ಅಕ್ಷಾಂಶದಲ್ಲಿ ಸೀಲ್ 
ಮತ್ತು ತಿಮಿಂಗಿಲಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವೆ 
ಎಂದು ನಮೂದಿಸಿದ್ದ. ಅಂಟಾರ್ಕ್ಟಿಕ ತಲಪುವ ಅವನ 
ಮನದಾಳದ ಬಯಕೆಯ ಕಾರಣವೆಂದರೆ ಸೀಲ್ ಮತ್ತು 
ತಿಮಿಂಗಿಲಗಳು ಲಭ್ಯವಿರುವ ಹೊಸ ಜಾಗಗಳನ್ನು 
ಪತ್ತೆಹಚ್ಚುವುದು. 


ಮೊದಲ ಯಾನಗಳು 

ಮರದ ಹಡಗುಗಳನ್ನು ಬಳಸಿ ಅಂಟಾರ್ಕ್ಟಿಕ 
ಖಂಡವನ್ನು ಅನ್ವೇಷಿಸಲು ಹೊರಟ ಮೊದಲ 
ಶೋಧಕರ ಸ್ಥಿತಿಯನ್ನು ಊಹಿಸಿಕೊಳ್ಳಿ. ಆದರೆ ಮನುಷ್ಯ 
ಸ್ವಭಾವತಃ ಕೆಚ್ಚೆದೆಯುಳ್ಳವನು. ಅಂಟಾರ್ಕ್ಟಿಕವನ್ನು 
ಪತ್ತೆಮಾಡಬೇಕೆನ್ನುವ ಅದಮ್ಯ ಬಯಕೆ ಮನದೊಳಗೆ 
ಹೆಡೆಯಾಡುತ್ತಲೇ ಇತ್ತು. ಪೆಸಿಫಿಕ್ ಸಾಗರ ಮತ್ತು 
ಅಂಟಾರ್ಕ್ಟಿಕಕ್ಕೆ ಯಾನಮಾಡಿದ ಪ್ರಸಿದ್ಧ ನಾವಿಕ ಹಾಗೂ 
ಶೋಧಕ ಕ್ಯಾಪ್ಪನ್ ಜೇಮ್ಸ್ ಕುಕ್ ಅಂಟಾರ್ಕ್ಟಿಕ 
ವೃತ್ತವನ್ನು ಹಾಯ್ದು 67° 15 ದಕ್ಷಿಣ ತಲಪಿದ ಮೊದಲ 
ಸಾಹಸಿಗ, ಒತ್ತಾದ ಹಿಮಗಡ್ಡೆ ಅವನ ನೌಕೆ 
(ರೆಸಲ್ಯೂಷನ್ 'ಗೆ ಅಡ್ಡಿಬಂದು ಅವನು ಯಾನದಿಂದ 
ಹಿಂತಿರುಗಬೇಕಾಯಿತು. ಆಗ ಗುರಿ ತಲಪಲು ಕೇವಲ 


ಆರಂಭಿಕ ಶೋಧಕರು 

ವಾಸ್ತವವಾಗಿ ಸೀಲ್ ಬೇಟೆಗಾರರೇ ಮೊದಲ 
ಶೋಧಕರು ಎನ್ನಬಹುದು. ಸಮೃದ್ಧವಾಗಿ ಸೀಲ್ ಮತ್ತು 
ತಿಮಿಂಗಿಲಗಳಿದ್ದ ಜಾಗವನ್ನು ಪತ್ತೆಹಚ್ಚಿದ ನಂತರ 
ಮುಂದೆ ಇನ್ನಷ್ಟು ದಕ್ಷಿಣಕ್ಕೆ ಹೋದಾಗ ಇನ್ನೂ 
ಪತ್ತೆಯಾಗಿರದ ನೆಲ ಇರಬಹುದೆಂಬ ಆಸೆಯನ್ನು ಅದು 
ಚಿಗುರಿಸಿತು. ಅನೇಕ ದೇಶಗಳ ಹಡಗುಗಳು ದಕ್ಷಿಣ 
ಸಾಗರದ ಸುತ್ತ ಗಸ್ತುಹೊಡೆಯಲು ಪ್ರಾರಂಭಿಸಿದವು. 
ಅಂಟಾರ್ಕ್ಟಿಕ ಖಂಡದ ಬಗ್ಗೆ ಖಚಿತ ಮಾಹಿತಿ 
ಪಡೆಯಲು ರಷ್ಯ ಸರ್ಕಾರ ಇನ್ನೂರು ಮಂದಿ 
ನಾವಿಕರನ್ನು ಸಜ್ಜುಗೊಳಿಸಿ ಕ್ಯಾಪ್ಟನ್ ಥೇಡಿಯಲ್ ವಾನ್ 
ಬೆಲ್ಲಿಂಗ್‌ಹ್ಯಾಸನ್‌ನನ್ನು ಕಳಿಸಿತು . 1820ರ ಜನವರಿ 
27ರಂದು ಮೊದಲ ಬಾರಿಗೆ ಭೂಮಿಯ ದಕ್ಷಿಣ 
ತುದಿಯಲ್ಲಿ ಮಾನವ ಕಣ್ಣುಗಳು ದೂರದಲ್ಲಿದ್ದ 
ಪರ್ವತಶ್ರೇಣಿಗಳನ್ನು ನೋಡಿದವು. ಮಾನವ ಚರಿತ್ರೆಯಲ್ಲಿ 
ಅಂಟಾರ್ಕ್ಟಿಕ ಖಂಡವನ್ನು ನೋಡಿದ ವ್ಯಕ್ತಿ 
ಬೆಲ್ಲಿಂಗ್‌ಹ್ಯಾಸನ್ ಎಂದು ಹೆಸರು ಪಡೆದನು. ಮತ್ತೊಬ್ಬ 
ಗಮನಾರ್ಹ ವ್ಯಕ್ತಿ, ಸೀಲ್ ತಜ್ಞ - ವಿಜ್ಞಾನಿ ಜೇಮ್ಸ್ 
ವೆಡೆಲ್; ಈತ ಬ್ರಿಟನ್ನಿನ ನೌಕೆಯೊಂದರ ಕ್ಯಾಪ್ಟನ್ . 
ವೆಡೆಲ್, 1820 - 21 ಹಾಗೂ 1821 - 22ರ ಅಂಟಾರ್ಕ್ಟಿಕ 
ಪರಿಶೋಧನೆಯಲ್ಲಿ ಭಾಗವಹಿಸಿದ್ದ . ಅದರಿಂದ ಅಪಾರ 
ಅನುಭವಗಳಿಸಿದ್ದ . 1823ರ ಫೆಬ್ರವರಿ 20ರಂದು 
34°1645 ” ಪಶ್ಚಿಮ ರೇಖಾಂಶ ಮತ್ತು 74°15° 
ದಕ್ಷಿಣ ಅಕ್ಷಾಂಶಕ್ಕೆ ತಲಪಿ ಯಾರೂ ಎಂದೂ 
ಹೋಗಿರದ ಇನ್ನಷ್ಟು ದಕ್ಷಿಣಕ್ಕೆ ಹೋದ ಮೊದಲ ವ್ಯಕ್ತಿ 
ಎಂದು ಹೆಸರು ಪಡೆದ. ವೆಡೆ ಸಮುದ್ರದಲ್ಲಿ ಅಷ್ಟೇ 
ದಕ್ಷಿಣಕ್ಕೆ ಹೋಗಲು ಮುಂದೆ 80 ವರ್ಷಗಳು 
ಕಾಯಬೇಕಾಯಿತು. 


do30ga 


E 


ಕ್ಯಾಪ್ಟನ್ ಜೇಮ್ಸ್ ಕುಕ್ 


15 . 


ವೆಡೆಲ್ 
ಸಮುದ್ರ 


ಸಾಹಸಯಾತ್ರೆಯ ಸ್ಥಳ 


ಅಂಟಾರ್ಕ್ಟಿಕ 


ಫೆಸಿಪಿಕ್ 
ಮಹಾಸಾಗರ 


ಆಧರಿಸಿ ಫ್ರಾನ್ಸ್ , ಬ್ರಿಟನ್ ಮತ್ತು ಅಮೆರಿಕ ಸರ್ಕಾರ 
ಗಳೂ 1840ರ ದಶಕದಲ್ಲಿ ಪರಿಶೋಧನಾ ಯೋಜನೆ 
ಗಳನ್ನು ಕೈಗೆತ್ತಿಕೊಂಡವು. ಫ್ರಾನ್ಸ್ ತನ್ನ ದೇಶದಿಂದ 
ನೌಕೆಯ ಕ್ಯಾಪ್ಪನ್ ಆಗಿದ್ದ ಜೂಲ್ಸ್ ಸೆಬಾಸ್ಟಿನ್ ದಿ 
ಉರ್ವಿಲೆ ಎನ್ನುವವನ್ನು ಕಳಿಸಿತು. ಅಮೆರಿಕದ 
ಪರಿಶೋಧನಾ ತಂಡದ ನಾಯಕ ಕ್ಯಾಪ್ಟನ್ ಚಾರ್ಲ್ಸ್ 
ವಿಸ್, ಹಾಗೆಯೇ ಗ್ರೇಟ್ ಬ್ರಿಟನ್ನಿನಿಂದ ಆಯ್ಕೆಯಾದ 
ನಾಯಕ ಕ್ಯಾಪ್ಟನ್ ಜೇಮ್ಸ್ ಕ್ಲಾರ್ಕ್ ರಾಸ್, ಈ 


ಕ್ಯಾಪ್ಟನ್ ಬೆಲ್ಲಿಂಗ್‌ಹ್ಯಾಸೆನ್ 


ಕ್ಯಾಷನ್ ವೆಡೆಲ್ 


ಜೇಮ್ಸ್ ರಾಸ್ 


ವೆಡೆಲ್ ಸಮುದ್ರದ ತೀರ ಒಳಭಾಗಕ್ಕೆ ವಡೆಲ್ 
ಪ್ರವೇಶಿಸಿದುದನ್ನು ಪೂರ್ತಿಯಾಗಿ ಸ್ವೀಕರಿಸಿ , ಸೀಲ್ 
- ಬೇಟೆಗಾರರು. ನೆಲದ ಬಗ್ಗೆ ಮಾಡಿದ ವರದಿಯನ್ನು 


16 


ಮೂರೂ ಮಂದಿ ಶೋಧಕರು ಅಂಟಾರ್ಕ್‌ಟಿಕದ ಬೇರೆ 
ಬೇರೆ ನೆಲ ಭಾಗವನ್ನು ಪತ್ತೆಮಾಡಿದ್ದೇ ಅಲ್ಲದೆ ತಾವು 
ಪತ್ತೆಹಚ್ಚಿದ ಪ್ರತಿ ಭಾಗವೂ ಇನ್ನೊಂದಕ್ಕೆ 
ಕೂಡಿಕೊಂಡಿರುವುದನ್ನು ಕಂಡು ಅವು 
ದ್ವೀಪಸಮೂಹವಲ್ಲವೆಂದೂ , ಬದಲು ಒಂದು ದೊಡ್ಡ 
ಖಂಡವೆಂದೂ ತೋರಿಸಿಕೊಟ್ಟರು. 


ದಕ್ಷಿಣ ಕಾಂತ ಧ್ರುವಕ್ಕಾಗಿ ಹುಡುಕಾಟ 

1831ರಲ್ಲಿ ಉತ್ತರ ಕಾಂತ ಧ್ರುವವನ್ನು ಪತ್ತೆಮಾಡಿ 
ಕೀರ್ತಿ ಪಡೆದಿದ್ದ ಜೇಮ್ಸ್ ಕ್ಲಾರ್ಕ್ ರಾಸ್‌ನನ್ನು , ಆಗಾಗ 
ಪತ್ತೆಹಚ್ಚಲು ಹೋದಾಗ ನುಣುಚಿಕೊಳ್ಳುತ್ತಿದ್ದ ದಕ್ಷಿಣ 
ಕಾಂತ ಧ್ರುವವನ್ನು ಹುಡುಕಲೆಂದೇ ನೇಮಿಸಲಾಯಿತು. 
ದಕ್ಷಿಣ ಕಾಂತ ಧ್ರುವವನ್ನು ಅರಸಿ ಹೊರಟ ರಾಸ್‌ಗೆ 
ಹಿಮಗಡ್ಡೆಯ ಮುಂಚಾಚು ( ಷಲ್) ಅಡ್ಡಬಂತು 
( ಇದನ್ನು ರಾಸ್ ವಿಕ್ಟೋರಿಯಾ ಬ್ಯಾರಿಯರ್ ಎಂದು 
ಕರೆದಿದ್ದ, ಮುಂದೆ ಹೆಸರು ಬದಲಾಯಿಸಿ ಅವನ 
ಹೆಸರನ್ನೇ ಅದಕ್ಕೆ ನೀಡಲಾಯಿತು). ದಕ್ಷಿಣ ಕಾಂತ 
ಧ್ರುವವು ಒಳನಾಡಿನಲ್ಲಿದೆ ಎಂದೂ ಸಮುದ್ರದಿಂದ ಅದು 
ಅಗೋಚರವೆಂದೂ ರಾಸ್ ಪ್ರಮಾಣೀಕರಿಸಿ ತೋರಿಸಿದ. 


ಕ್ಯಾಪ್ಟನ್ ಆರ್.ಎಫ್. ಸ್ಮಾಟ್ 


ಮಾಡಿಕೊಳ್ಳ ತೊಡಗಿದ. ನಾಲ್ಕು ವರ್ಷಗಳ ಸಿದ್ಧತೆ 
ಮಾಡಿಕೊಂಡು 1908ರಲ್ಲಿ ನಿಮ್‌ರೋಡ್ ಎಂಬ , ಟೆರ 
ನೋವಕ್ಕಿಂತಲೂ ಹೆಚ್ಚು ತಾಂತ್ರಿಕ ಅನುಕೂಲತೆಗಳಿದ್ದ 
ನೌಕೆಯೊಂದಿಗೆ ಅವನು ರಾಸ್ ಸಮುದ್ರಕ್ಕಿಳಿದಿದ್ದ. 
1909ರ ಜನವರಿಯಲ್ಲಿ ದಕ್ಷಿಣ ಧ್ರುವಕ್ಕೆ ಕೇವಲ 180 
ಕಿ. ಮೀ . ಹತ್ತಿರವಿದ್ದಾಗ ಅವನ ನಾಲ್ಕು ಮಂದಿ 
ಸಹಚರರು ಹಿಮಕಡಿತಕ್ಕೆ ಬಲಿಯಾಗಿ ಮುಂದೆ 
ಹೋಗುವುದು ಅಸಾಧ್ಯವೆನಿಸಿತು. ಮಾನಸಿಕವಾಗಿ ಮತ್ತು 
ದೈಹಿಕವಾಗಿ ಬಳಲಿದ ಅವರು ಗತ್ಯಂತರವಿಲ್ಲದೆ 
ತಾಯ್ಯಾಡಿಗೆ ಮರಳಬೇಕಾಯಿತು. 


ದಕ್ಷಿಣ ಧ್ರುವಕ್ಕೆ ಸ್ಪರ್ಧೆ 
* ದಕ್ಷಿಣ ಧ್ರುವವನ್ನು ಪತ್ತೆ ಮಾಡಿದ್ದು ಅಂಟಾರ್ಕ್ಟಿಕ 
ಶೋಧಕರಿಗೆ ಬಹು ದೊಡ್ಡ ಸವಾಲನ್ನೇ ಒಡ್ಡಿತು. 
ಪ್ರತಿಯೊಬ್ಬರಿಗೂ ಧ್ರುವವನ್ನು ಮೆಟ್ಟಿನಿಂತು ತಾವೇ 
ಮೊದಲಿಗರಾಗಿ ಮಾನವ ಚರಿತ್ರೆಯಲ್ಲಿ ಅಮರರಾಗ 
ಬೇಕೆಂಬ ಆಸೆ. ಈ ಸವಾಲನ್ನು ಸ್ವೀಕರಿಸಿದ ಮೊದಲ 
ವ್ಯಕ್ತಿ ಎಂದರೆ ಬ್ರಿಟನ್ನಿನ ಜೇಮ್ಸ್ ರಾಬರ್ಟ್ ಫಾಲ್ಕನ್ 
ಸ್ಕಾಟ್. ಅವನು 1902ರಲ್ಲಿ ಟೆರನೋವಾ ಎಂಬ 
ನೌಕೆಯೊಂದಿಗೆ ತನ್ನ ಸಾಹಸ ಯಾತ್ರೆಯನ್ನು 
ಆರಂಭಿಸಿದ. ದುರದೃಷ್ಟವಶಾತ್ , ಇನ್ನೂ ದಕ್ಷಿಣ ಧ್ರುವ 
800 ಕಿ. ಮೀ . ದೂರವಿರುವಾಗಲೇ ತನ್ನ ಯಾತ್ರೆಯನ್ನು 
ಕೊನೆಗೊಳಿಸಬೇಕಾಯಿತು. ಏಕೆಂದರೆ ತಂಡದ ಶ್ವಾನಗಳು 
ಹಾಗೂ ಸದಸ್ಯರು ಸ್ಕರ್ವಿ ರೋಗದಿಂದ ( ಸಿ 
ವಿಟಮಿನ್‌ನ ಕೊರತೆ) ನರಳಬೇಕಾಯಿತು. ಈ ತಂಡದ 
ಮೂವರು ಮುಖ್ಯಸ್ಥರು ಷಾಕಲ್ಬನ್ , ವಿಲ್ಸನ್ ಮತ್ತು ಸ್ವತಃ 
ಸ್ಕಾಟ್ ಸಾವಿನ ಅಂಚಿಗೆ ತಲಪಿದರು. ಟೆರ ನೋವಾ 
ನೌಕೆಯಲ್ಲಿ ತಂಡದ ಅತಿ ಬುದ್ದಿವಂತ ಎನ್ನಿಸಿಕೊಂಡಿದ್ದ 
ಷಾಕಲ್ಪನ್ ಯಾತ್ರೆಯಿಂದ ಹಿಂತಿರುಗುತ್ತಲೇ ತಾನೇ 
ಸ್ವತಂತ್ರವಾಗಿ ಸಾಹಸ ಯಾತ್ರೆ ಕೈಗೊಳ್ಳುವ ಸಿದ್ಧತೆ 


ಸ್ಕಾಟ್ ಸ್ಪರ್ಧಿಯಾಗಿ ಅಮುಂಡ್ಸನ್ 
- ಷಾಕಲ್ಬನ್ ಅಪಜಯದಿಂದ ಮರಳುತ್ತಲೇ ರಾಬರ್ಟ್ 
ಸ್ಕಾಟ್ ಅಂಟಾರ್ಕ್ಟಿಕ ಯಾತ್ರೆಗೆ ಒಡನೆಯೇ ಯೋಜನೆ 
ಯೊಂದನ್ನು ರೂಪಿಸಿದ. ಸ್ಕಾಟ್ 1910ರ ನವೆಂಬರ್‌ನಲ್ಲಿ 
ತನ್ನ ಸಾಹಸಯಾತ್ರೆ ಆರಂಭಿಸಿದ. ಆದರೆ ನಾರ್ವೆಯ 
ಶೋಧಕ ರೋಆಲ್ಸ್ ಅಮುಂಡ್ಸನ್ ಆಗಲೇ ದಕ್ಷಿಣ 
ಧ್ರುವದ ದಾರಿ ಹಿಡಿದು ಹೊರಟಿದ್ದು ಇವನ ಗಮನಕ್ಕೆ 
ಬರಲೇ ಇಲ್ಲ. 

ಅಮುಂಡ್ಸನ್ ಮತ್ತು ಅವನ ಸಂಗಡಿಗರು 
ಯಶಸ್ವಿಯಾಗಿ ತಮ್ಮ ಕಾರ್ಯದಲ್ಲಿ ತೊಡಗಿ, 1911ರ 


- 17 


ರೋಆಲ್‌ ಅಮುಂಡ್ ಸನ್ 


ಡಿಸೆಂಬರ್ 14ರಂದು ದಕ್ಷಿಣ ಧ್ರುವವನ್ನು ತಲಪಿದರು. 
ಇತ್ತ ತಮ್ಮ ದೇಶದಲ್ಲಿ ವೀರೋಚಿತ ಸ್ವಾಗತ ಪಡೆಯುವ 
ಮುನ್ನ ತಾವು ತಲಪಿದ ಧ್ರುವದ ಜಾಗದಲ್ಲಿ ನಾರ್ವೆಯ 
ಧ್ವಜವನ್ನು ಹಾರಿಸಿದರು. ದಕ್ಷಿಣ ಧ್ರುವ ತಲಪಿದ 
ಕುರುಹಾಗಿ ಅತ್ಯಂತ ಸುರಕ್ಷಿತವಾಗಿ ಆ ಕುರಿತ 
ದಾಖಲೆಗಳನ್ನು ಪೆಟ್ಟಿಗೆಯಲ್ಲಿಟ್ಟರು. ಆದರೆ ಸ್ಕಾಟ್ ಮತ್ತು 
ಅವನ ತಂಡ ಧ್ರುವ ತಲಪುವಲ್ಲಿ ಸಾಕಷ್ಟು ಸಂಕಷ್ಟ 
ಗಳನ್ನು ಎದುರಿಸಬೇಕಾಯಿತು. 1912ರ ಜನವರಿ 
17ರಂದು ದಕ್ಷಿಣ ಧ್ರುವದ ಮೇಲೆ ನಾರ್ವೆಯ ಧ್ವಜ 
ಹಾರಾಡುತ್ತಿರುವುದನ್ನು ಕಂಡರು . 

'ಇದು ಎಲ್ಲ ಕಥೆಯನ್ನೂ ನಮಗೆ ಹೇಳಿಬಿಟ್ಟಿದೆ. 
ನಾರ್ವೆಯವರು ನಮಗಿಂತ ಮುಂದಾಗಿ ಹೋಗಿ ಧ್ರುವ 
ತಲಪುವಲ್ಲಿ ಮೊದಲಿಗರಾದರು. ಇದು ನಮಗೆ 
ಭಯಂಕರ ನಿರಾಶೆ ತಂದಿದೆ. ನಮ್ಮ ನೆಚ್ಚಿನ ಸಹಚರರ 


ಬಗ್ಗೆ ಮರುಕವಾಗುತ್ತಿದೆ . ಎಂಥೆಂಥವೋ ಯೋಚನೆಗಳು 
ತಲೆಗೆ ಬಂದಿವೆ. ಸಾಕಷ್ಟು ವಿವರವಾಗಿ ಅವನ್ನು 
ಚರ್ಚಿಸಿದ್ದೇವೆ. ನಾಳೆ ನಾವು ಧ್ರುವವನ್ನು ಮೆಟ್ಟಿ 
ನಿಲ್ಲಬೇಕು. ಎಷ್ಟು ಶೀಘ್ರವೋ ಅಷ್ಟು ಶೀಘ್ರವಾಗಿ ನಾವು 
ತಾಯಾಡಿಗೆ ಹಿಂತಿರುಗಬೇಕು. ಹಗಲುಗನಸಿನಲ್ಲಿ 
ಕೊಚ್ಚಿಹೋಗಿ ಮರಳುವುದು ಯಾತನಾಮಯ 
ಎನ್ನಿಸುತ್ತಿದೆ.' 

ಜನವರಿ 17, 1912 (ಸ್ಕಾಟ್ನ ದಿನಚರಿಯಿಂದ 
ಉದ್ಧರಿಸಿದ ಮಾತುಗಳು) 

ಮಾರ್ಚ್ 21ರ ಹೊತ್ತಿಗೆ ಅವರು ಆಗಲೇ ಆಹಾರದ 
ಕೊರತೆ ಎದುರಿಸುತ್ತಿದ್ದರು. ತಿನ್ನಲು ಏನೂ 
ಉಳಿದಿರಲಿಲ್ಲ. ಇದ್ದಕ್ಕಿದ್ದಂತೆ ಭಯಂಕರ ಬಿರುಗಾಳಿ 
ಪ್ರಾರಂಭವಾಯಿತು. ಅದು ಐದು ದಿನಗಳವರೆಗೆ 
ಮುಂದುವರಿಯಿತು. ಸ್ಕಾಟ್, ಮಾರ್ಚ್ 29ರ 
ದಿನಚರಿಯಲ್ಲಿ ಬರೆದ ಕೊನೆಯ ಮಾತುಗಳಿವು : 

“ಕಳೆದ ಮೂರು ದಿನಗಳಿಂದ ತಿನ್ನಲು ಏನೂ ಇಲ್ಲ. 
ನನಗೀಗ ಬರೆಯುವುದೂ ಸಾಧ್ಯವಾಗುತ್ತಿಲ್ಲ. ನಮ್ಮ 
ಅಂತಿಮ ದಿನಗಳು ದೂರವಿಲ್ಲ. ದೇವರ ದಯೆಯಿಂದ 
ನಮ್ಮ ಕುಟುಂಬಗಳು ಸುರಕ್ಷಿತವಾಗಿರಲಿ' 
- ಸಾಹಸ ಯುಗದ ಕೊನೆಯ ಬಹುಮುಖ್ಯ ಸಾಹಸ 
ಯಾತ್ರೆಯನ್ನು 1914ನೇ ಆಗಸ್ಟ್ 8ರಂದು ಎಂಡೂರೆನ್ 
ಯಾನ ಮಾಡುವುದರ ಮೂಲಕ ಅರ್ನೆಸ್ಟ್ ಪಾಕಲ್ಲನ್ 
ಪ್ರಾರಂಭಿಸಿದ. ವೆಡಲ್ ಸಮುದ್ರದ ಮೂಲಕ 
ಅಂಟಾರ್ಕ್ಟಿಕ ಖಂಡವನ್ನು ಅಡ್ಡಹಾಯುವ ಯೋಜನೆ 
ಅವನದು. ಆದರೆ ಪಾಕಲ್ಲನ್ ವೆಡೆಲ್ ಸಮುದ್ರದಲ್ಲಿನ 
ಒತ್ತಾದ ಹಿಮಗಡ್ಡೆಯ ಮಧ್ಯೆ ಸಿಲುಕಿದ. ಇಡೀ ಚಳಿಗಾಲ 
ಸೂರ್ತ ಅದರೊಂದಿಗೆ ಇವನೂ ಸುತ್ತಬೇಕಾಯಿತು. 
ಅಂತಿಮವಾಗಿ ಹಿಮಗಡ್ಡೆ ಎಂಡೂರೆನ್ಸ್ ನೌಕೆಯನ್ನು 


CAPE EVANS 
THIS HUT WAS BUILT BY MEMBERS OF THE 
BRITISH ANTARCTIC EXPEDITION 1910 - 1913 

UNDER CANTAIN RF, SCOTT 

IN JANUARY 1911 
THE HUT WAS RESTORED IN 1960 AS NEARLY AS POSSIBLE 

TO THE CONDITION IT WAS IN WHEN OCCUPIED . 
VISITORS ARE ASKED TO REMEMBER THAT THIS BUILDING IS A 

HISTORIC SHRINE. ITS CONTENTS ARE IRREPLACEABLE 
PLEASE DO NOT INTERFERE IN ANY WAY WITH ARTICLES IN 

THIS HUT 
NOTHING WHATEVER MUST BE REMOVED 
ABSOLUTELY NO SMOKING WITHIN OR NEAR THIS OW 


18 


“ ಚಿತ್ರಗಳ ಮೂಲಕ ಎಂಡ್ಯೂರೆನ್ಸ್ ” ಕಥೆ 


ಛಿದ್ರಗೊಳಿಸಿ 1915ನೇ ನವೆಂಬರ್ 21ರಂದು ಅದು 
ಮುಳುಗಿಹೋಯಿತು. ಷಾಕಲ್ಟನ್ ಮತ್ತು ಅವನ 
ಸಂಗಡಿಗರು ಜೀವರಕ್ಷಕ ನಾವೆಗಳನ್ನು ಒತ್ತಾಗಿದ್ದ 
ಹಿಮಗಡ್ಡೆಯ ಮೇಲೆ ಎಳೆದು, ಸರಿಸಿ ಅಂತೂ 
ಎಲಿಫೆಂಟ್ ದ್ವೀಪದ ತೆರೆದ ನೀರನ್ನು ತಲಪಿದರು. 
ಯಾಂತ್ರಿಕ ಅನುಕೂಲತೆಗಳ ಯುಗದಲ್ಲಿ ಸಾಹಸಯಾತ್ರೆ 

ಅತ್ಯಂತ ಶಕ್ತಿಶಾಲಿ ಎಂಜಿನ್‌ಗಳು, ಉಕ್ಕಿನ ಗರಗಸದ 
ನೌಕೆಗಳು, ವಿಮಾನ ಮತ್ತು ರೇಡಿಯೋ ಅಂಟಾರ್ಕಿಕದ 


ಅತ್ಯಂತ ದುರ್ಗಮ ಭಾಗವನ್ನು ಮಾನವ ತಲಪುವ 
ಸಾಮರ್ಥ್ಯವನ್ನು ಹೆಚ್ಚಿಸಿದವು. ಇದು ಅನೇಕ ಸಾಹಸ 
ಯಾತ್ರೆಗಳ ಯಶಸ್ಸಿಗೂ ಕಾರಣವಾಯಿತು. ಅದರಲ್ಲೂ 
ಮುಖ್ಯವಾಗಿ ಮೊದಲ ಬಾರಿಗೆ ರೇಡಿಯೋ ಬಳಸಿದಾಗ 
ಅಂಟಾರ್ಕ್ಟಿಕದ ಶೋಧಕರಿಗೆ ಜಗತ್ತಿನ ಬೇರೆ ಬೇರೆ 
ಭಾಗಗಳಿಂದ ತಾವು ಪ್ರತ್ಯೇಕವಾಗಿಲ್ಲವೆಂಬ ಭಾವನೆ 
ಮೂಡಿತು . ಏರೋನಾಟಿಕಲ್ ತಂತ್ರಜ್ಞಾನವನ್ನು ಮೊದಲ 
ಬಾರಿಗೆ ಬಳಸಿದವರೆಂದರೆ ಸರ್ ಹಬರ್ಟ್ ವಿಲ್ಕಿನ್ 
( ಮುಂದಿನ ಪುಟದ ಚಿತ್ರದಲ್ಲಿ ಕಾಕ್‌ಪಿಟ್‌ನ ಬಲಗಡೆ 


ನಿಂತಿರುವ ವ್ಯಕ್ತಿ), ಈ ಸಾಹಸ ಯಾತ್ರೆಗೆ ಬ್ಯಾಂಡೋಲ್ 
ಹರ್ಸ್ಟ್ನ ( ಪ್ರಖ್ಯಾತ ಪ್ರಕಾಶಕ) ಮತ್ತು ಅಮೆರಿಕದ 
ಜಿಯಾಗ್ರಫಿಕಲ್ ಸಂಘದ ಬೆಂಬಲ ಪಡೆದ ವಿಲ್ಕಿನ್ಸ್ 
1928ರ ನವೆಂಬರ್‌ನಲ್ಲಿ ಮೊತ್ತಮೊದಲ ಬಾರಿಗೆ 
ಅಂಟಾರ್ಕ್ಟಿಕದಲ್ಲಿ ವಿಮಾನ ಹಾರಾಟ ನಡೆಸಿದ. 


ಡಿಸೆಂಬರ್ 20ರಂದು ಗ್ರಹಾಮ್ ಲ್ಯಾಂಡ್ ಮೇಲೆ 
ಹಾರಾಟ ನಡೆಸಿ, ವಾಯುನೆಲೆಯಿಂದ ಅಂಟಾರ್ಕ್ಟಿಕದ 
ಹೊಸ ನೆಲವನ್ನು ಪತ್ತೆಹಚ್ಚಿದ ಕೀರ್ತಿ ಇವನಿಗೆ. ಇದರ 
ನಂತರ ಅಂಟಾರ್ಕ್ಟಿಕ ಶೋಧಕರು ಹಿಂತಿರುಗಿ ನೋಡಿದ 
ಸಂದರ್ಭವೇ ಬರಲಿಲ್ಲ. 


U . S . AIR FORCE 


ಸರ್ ಹಬರ್ಟ್ ವಿಲ್ಕಿನ್ಸ್ (ಬಲಬದಿಯಲ್ಲಿ) 


ಅದು ನಿಜಕ್ಕೂ ಯಾರೊಬ್ಬರಿಗೂ ಸೇರದ ನೆಲವೆ ? 


ಹೊಸ ನೆಲವನ್ನು ಪತ್ತೆಮಾಡಲಾಗುತ್ತಿದ್ದ 19ನೇ ಅಧ್ಯಯನದಿಂದ ಪಡೆಯುವ ಲಾಭವೇ ಹೆಚ್ಚೆಂದು 
ಶತಮಾನಕ್ಕೆ ಮೊದಲು ಶೋಧಕರು ಹೊಸ ನೆಲದಲ್ಲಿ ಮನವರಿಕೆಯಾಗಲು ಹೆಚ್ಚು ಕಾಲ ಬೇಕಾಗಲಿಲ್ಲ. ಇದು 
ತಮ್ಮ ದೇಶದ ಧ್ವಜವನ್ನು ಹಾರಿಸಿ, ತಮ್ಮ ರಾಜನ ಅರ್ಥವಾದೊಡನೆ ನೈಸರ್ಗಿಕ ಪ್ರಯೋಗಾಲಯವಾಗಿ ಈ 
ಅಥವಾ ಆಡಳಿತಗಾರನ ಹೆಸರಿನಲ್ಲಿ ಆ ನೆಲದ ಹಕ್ಕು ಖಂಡ ಒದಗಿಸಿರುವ ವಿಶಿಷ್ಟ ಅವಕಾಶದಲ್ಲಿ ಅಲ್ಲಿನ 
ತಮ್ಮದೆಂದು ಘೋಷಿಸಿಕೊಳ್ಳುತ್ತಿದ್ದರು. ಇಂಥ ಒಂದು ವೈಜ್ಞಾನಿಕ ಜ್ಞಾನದಿಂದ ಮನುಕುಲಕ್ಕೆ ಒಳಿತಾಗ 
ವಿಧಿವತ್ತಾದ ಹಕ್ಕನ್ನು ಬ್ರಿಟನ್ 1908ರಲ್ಲಿ ಅಂಟಾರ್ಕ್ಟಿಕ ಬಹುದೆಂಬ ಆಶಯ ಮೊಳೆಯಿತು. 
ಸರಹದ್ದನ್ನು ಕುರಿತಂತೆ ಘೋಷಿಸಿಕೊಂಡಿತು. 1923ರಲ್ಲಿ 
ಬ್ರಿಟನ್, ರಾಸ್ ಸಮುದ್ರದ ಆಸುಪಾಸಿನ ಭಾಗಶಃ ಅಂತಾರಾಷ್ಟ್ರೀಯ ಭೂಭೌತ ವರ್ಷ : ಅಂಟಾರ್ಕ್ಟಿಕ 
ಪ್ರದೇಶದ ಹಕ್ಕನ್ನು ನ್ಯೂಜಿಲೆಂಡಿಗೆ ಬಿಟ್ಟುಕೊಟ್ಟಿತು. 

ಒಪ್ಪಂದಕ್ಕೆ ಒದಗಿಬಂದ ಸುಗಮಮಾರ್ಗ 
1924ರಲ್ಲಿ ಫ್ರಾನ್ಸ್ ಅದಿಲೆ ಲ್ಯಾಂಡಿನ ಮೇಲೆ ತನ್ನ 
ಹಕ್ಕನ್ನು ಸ್ಥಾಪಿಸಿತು. 1933ರಲ್ಲಿ ಅಂಟಾರ್ಕ್ಟಿಕದ ವಿಶಾಲ _ 1955ರ ಡಿಸೆಂಬರ್ ತಿಂಗಳಲ್ಲಿ ಅಂತಾರಾಷ್ಟ್ರೀಯ 
ಭಾಗವನ್ನು ಆಸ್ಟ್ರೇಲಿಯ ತನ್ನದೆಂದು ಘೋಷಿಸಿತು. ಭೂಭೌತ ವರ್ಷಾಚರಣೆಯ ( ಐ. ಜಿ. ವೈ ) ಸಿದ್ಧತೆ 
1939ರ ಜನವರಿ ತಿಂಗಳಲ್ಲಿ ನಾರ್ವೆ ದೇಶ ಡೋನಿಂಗ್ ನಡೆದಿತ್ತು. ಆ ವರ್ಷ ಏಳು ಪ್ರತ್ಯೇಕ ಸಾಹಸ 
ಮೌಡ್ ಲ್ಯಾಂಡ್ ಮೇಲೆ ತನ್ನ ಹಕ್ಕನ್ನು ಯಾತ್ರೆಗೆಂದು ತಂಡಗಳೊಡನೆ ಹದಿಮೂರು ನೌಕೆಗಳು 
ಸ್ಥಾಪಿಸಿಕೊಂಡಿತು. ಅನೇಕ ದೇಶಗಳ ಈ ಬಗೆಯ ಅಂಟಾರ್ಕ್ಟಿಕದತ್ತ ಪಯಣ ಆರಂಭಿಸಿದವು. 1956ರ 
ಹಕ್ಕುಗಳಿಂದಾಗಿ ಅಂಟಾರ್ಕ್ಟಿಕದ ಬೇರೆ ಬೇರೆ ಭಾಗಗಳು ಚಳಿಗಾಲ ಮುಗಿಯುತ್ತಿದ್ದಂತೆ ಏಳು ದೇಶಗಳಿಂದ 27 
ಬೇರೆ ಬೇರೆ ದೇಶಗಳಿಗೆ ಸೇರಿದಂತಾಯಿತು. ಆದರೆ ಪ್ರತ್ಯೇಕ ತಂಡಗಳು ಅಂಟಾರ್ಕ್ಟಿಕದ ಶೋಧಕ್ಕೆ 
ಒಂದೇ ಜಾಗದ ಮೇಲೆ ಹಲವು ದೇಶಗಳು ತಮ್ಮ ಹೊರಟವು. ಬ್ರಿಟನ್ - ಚಿಲಿ - ಪರ್ಯಾಯ ದ್ವೀಪದಲ್ಲಿ 
ಹಕ್ಕನ್ನು ಸ್ಥಾಪಿಸಲು ಮುಂದಾದವು. ಉದಾಹರಣೆಗೆ ಸ್ಥಾಪಿಸಿದ್ದ ಅರ್ಜೆಂಟೈನ ಶಿಬಿರದ ಒಂದು ತಂಡ, 
1940ರಲ್ಲಿ ಅಂಟಾರ್ಕ್ಟಿಕ ಪರ್ಯಾಯ ದೇಶದ ಮೇಲೆ ಫ್ರಾನ್ಸ್ - ಅಮೆರಿಕ- ಆಸ್ಟ್ರೇಲಿಯ -ಸೋವಿಯತ್ ರಷ್ಯ 
ತನ್ನ ಹಕ್ಕನ್ನು ಸ್ಥಾಪಿಸಿ, 
ಅತಿವ್ಯಾಪಿಸಿದ ಮೂರನೇ ದೇಶ 
ಚಿಲಿ ( ಬ್ರಿಟನ್ ಮತ್ತು 

- ಯುನೈಟೆಡ್ ಕಿಂಗ್‌ಡಂ 
ಅಂರ್ಚೆಂಟೈನಾದ ನಂತರ). ಆದರೆ 

D ಅರ್ಜೆಂಟೈನ 
ಅಮೆರಿಕ ತನ್ನದೆಂದು ಆಗ ಯಾವ 
ಭಾಗವನ್ನೂ ಘೋಷಿಸಲಿಲ್ಲ. 
ಏಕೆಂದರೆ ಹಕ್ಕು ಸ್ಥಾಪಿಸುವ 

ಆಸ್ಟ್ರೇಲಿಯಾ 
ಬಿರುಗಾಳಿ ಬೀಸಿದಂತೆ ಅಮೆರಿಕದ 
ಕಾಂಗ್ರೆಸ್, 1939ರಲ್ಲಿ ಅಮೆರಿಕ - 
ಅಂಟಾರ್ಕಿಕ ಸೇವೆ ಎಂದು 
ಪ್ರಾರಂಭಿಸುವ ಮೂಲಕ ಅಮೆರಿಕ 
ಅಂಟಾರ್ಕ್ಟಿಕ ಶೋಧನೆಯನ್ನು ತನ್ನ 

ಚಿಲಿ 
ನಿಯಂತ್ರಣಕ್ಕೆ ತೆಗೆದು ಕೊಂಡಿತು. 
ಉಳಿದ ದೇಶಗಳೂ ಒಡನೆಯೇ 
ಕಾನೂನು 

ಚಲಾಯಿಸ 
ತೊಡಗಿದವು. 

ಯಾರಿಗೂ 
- ಅಂಟಾರ್ಕ್ಟಿಕದ 

ಐಹಿಕ 
ಸಂಪನ್ಮೂಲಗಳಿಗಿಂತ ಅಲ್ಲಿನ 

- ಆಸ್ಟ್ರೇಲಿಯ 
- ಅತ್ಯಂತ ಹಿಮ , ಆದಿಮ ಪರಿಸರದ 

- ನ್ಯೂಜಿಲೆಂಡ್ 


ನಾರ್ವೆ 


| ಫ್ರಾನ್ಸ್ 


ANTARCTIC 

TIC Neumayer (Germany) 
Neumayer (Germany) 

Maitri (India ) 
PENNINSULA 

SANAÉ (s . Algica ) 
King sejong (Korea) 
Palmer (U .S .) RONNE 

ICE SHELF 


Rothera 
( U. K .) 


Davis (Australia) 


ಮತ್ತು ಆ ಹೊತ್ತಿಗೆ ಆಗಲೇ ಖಂಡದಲ್ಲಿ ಸ್ಥಾಪಿಸಿದ್ದ 
ಬ್ರಿಟಿಷ್ ಕೇಂದ್ರ, ಒಟ್ಟಾರೆ 508 ಮಂದಿ ಶೋಧಕರು 
ಅಂಟಾರ್ಕ್ಟಿಕದಲ್ಲಿ ತಳವೂರಿದರು. ಅವರೆಲ್ಲರೂ ಇಡೀ 
ಚಳಿಗಾಲವನ್ನು ಅಲ್ಲಿ ಕಳೆಯಲು ಸರ್ವ ಸಿದ್ಧತೆ 
ಮಾಡಿಕೊಂಡಿದ್ದರು. 1956 -57ರ ದಕ್ಷಿಣದ 
ಬೇಸಿಗೆಯಲ್ಲೂ ಪೂರ್ವ ಸಿದ್ದತೆ ನಡೆದೇ ಇತ್ತು. ಇದರ 
ಜೊತೆಗೆ ಇನ್ನೂ ಹದಿಮೂರು ಕೇಂದ್ರಗಳು 
ಸ್ಥಾಪನೆಯಾದವು. ಇವೂ ಸೇರಿ ಹನ್ನೆರಡು ದೇಶಗಳನ್ನು 
ಪ್ರತಿನಿಧಿಸುವಂತೆ ಅಂಟಾರ್ಕ್ಟಿಕದಲ್ಲಿ 42 ಕೇಂದ್ರಗಳು 
ಸ್ಥಾಪನೆಯಾದಂತಾಯಿತು ( ಬೆಲ್ಸಿಯಂ, ನಾರ್ವೆ , 
ನ್ಯೂಜಿಲೆಂಡ್, ಜಪಾನ್ ಮತ್ತು ದಕ್ಷಿಣ ಆಫ್ರಿಕ 
ಕೈಜೋಡಿಸಿದವು). ಅಂತಾರಾಷ್ಟ್ರೀಯ ಭೂಭೌತ 


Amundsen -Scout 
South Pole (U . S .) 


Casey (Australia) 


SANITARCTIC 
MOUNTAINS 


Murdo (US ) 
Scott Base (New Zealand) 


ROSS 
ICE SHELF 


. 


ಅಂಟಾರ್ಕ್ಟಿಕ ಒಪ್ಪಂದ 


ಡಿಸೆಂಬರ್‌ವರೆಗೆ ಆಚರಣೆಯಲ್ಲಿರಬೇಕಾಗಿತ್ತು . ಆದಾಗ್ಯೂ 
ಅದು ಎಷ್ಟು ಯಶಸ್ವಿಯಾಯಿತೆಂದರೆ ಆಗ ಭಾಗವಹಿಸಿದ್ದ 
ಎಲ್ಲ ದೇಶಗಳೂ ಅಂಟಾರ್ಕ್ಟಿಕದಲ್ಲಿ ಕಾಯಂ 
ಸಂಶೋಧನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ 
ನೆಲದಲ್ಲಿ ತಮ್ಮ ಇರುವನ್ನು ಸಾಬೀತುಮಾಡಲು 
ಮುಂದಾದವು. ಅಂತಾರಾಷ್ಟ್ರೀಯ ಭೂಭೌತ 
ವರ್ಷಾಚರಣೆಯನ್ನು ಪ್ರಸ್ತಾಪ ಮಾಡಿದ್ದ ಅಂತಾರಾಷ್ಟ್ರೀಯ 
ವಿಜ್ಞಾನದ ಒಕ್ಕೂಟ ಸಂಸ್ಥೆ ( ಐ . ಸಿ.ಎಸ್. ಯು ) ಮುಂದೆ 
ಅಂಟಾರ್ಕ್ಟಿಕ ಸಂಶೋಧನೆ ಕುರಿತಂತೆ ವೈಜ್ಞಾನಿಕ 
ಸಮಿತಿಯೊಂದನ್ನು ರಚಿಸಿತು ( ಎಸ್. ಸಿ. ಎ. ಆರ್.), ಇದರ 
ಮೂಲ ಉದ್ದೇಶ ಅಲ್ಲಿ ಸಂಶೋಧನೆಯಲ್ಲಿ ತೊಡಗಿದ್ದ 
ರಾಷ್ಟ್ರಗಳ ನಡುವೆ ಸಹಕಾರ ಏರ್ಪಡುವಂತೆ 
ಮಾಡುವುದು. ಈ ಪ್ರಯತ್ನದ ಯಶಸ್ಸಿನ ಜೊತೆಗೆ, ಅಲ್ಲಿ 
ರಾಷ್ಟ್ರಗಳು ತಮ್ಮ ಹಕ್ಕು ಸಾಧಿಸಲು ನಡೆಸುತ್ತಿದ್ದ 
ಪೈಪೋಟಿಯನ್ನು ತಪ್ಪಿಸುವ ಅವಶ್ಯಕತೆಯೂ ಸೇರಿ 
1959ರಲ್ಲಿ ಅಂಟಾರ್ಕ್ಟಿಕ ಒಪ್ಪಂದಕ್ಕೆ ಸಹಿಬೀಳುವಂತೆ 
ಮಾಡಿತು. ಸಾರಾಂಶವಿಷ್ಟು : ಈ ಒಪ್ಪಂದದಿಂದಾಗಿ 
( 1961ರಲ್ಲಿ ಎಲ್ಲ ಭಾಗಿಯಾದ ದೇಶಗಳೂ ಇದನ್ನು 
ಊರ್ಜಿತಗೊಳಿಸಿದವು) ಅಂಟಾರ್ಕ್ಟಿಕ ಖಂಡವನ್ನು 
ಶಾಂತಿಯುತ ಮತ್ತು ವೈಜಾನಿಕ ಬಳಕೆಗೆಂದೇ 
ಮುಡುಪಾಗಿಡುವಂತೆ ಪ್ರೇರಕವಾಯಿತು. ಅಲ್ಲದೆ ಆ 
ನೆಲದ ಬಗ್ಗೆ ಮಂಡಿಸಿದ್ದ ಎಲ್ಲ ಹಕ್ಕು ಸ್ಥಾಪನೆಯ 
ಯತ್ನವನ್ನು ಈ ಒಪ್ಪಂದ ಜಾರಿಯಲ್ಲಿರುವವರೆಗೂ 
ಸ್ಥಗಿತಗೊಳಿಸುವಂತೆ ಮಾಡಿತು. 


ವರ್ಷಾಚರಣೆ ಪ್ರಗತಿಯಲ್ಲಿದ್ದಾಗ, ಇದರ ಜೊತೆಗೆ 
ಹೆಚ್ಚುವರಿಯಾಗಿ ಅಂಟಾರ್ಕ್ಸಿಟಿಕ ಹಾಗೂ ಆಸುಪಾಸಿನ 
ಜಾಗದಲ್ಲಿ 21 ಕೇಂದ್ರಗಳು ತಲೆಯೆತ್ತಿದವು. 

1956 - 57ರ ಬೇಸಿಗೆಯಲ್ಲಿ 6 ,167 ಜನರಿಗೆ ಅಲ್ಲಿ 
ನೆಲೆಯಾಗಲು ನೆರವಾಗುವಂತೆ 42 ಮೂಲ ಶಿಬಿರಗಳು 
ಮತ್ತು ನೌಕೆಗಳನ್ನು ಅಂಟಾರ್ಕ್ಟಿಕದಲ್ಲಿ ನಿಯೋಜಿಸ | 
ಲಾಯಿತು. ಇದು ಚರಿತ್ರೆಯಲ್ಲಿ ಯಾವುದೇ ಕಾಲಕ್ಕೂ 
ಅದ್ವಿತೀಯ ಎನ್ನಿಸಿತು. 1957 - 58ರಲ್ಲಿ ಅಂಟಾರ್ಕ್ಟಿಕ 
ಖಂಡ ಭಾಗದಲ್ಲಿ 42 ಮೂಲ ಶಿಬಿರಗಳು , ದ್ವೀಪದಲ್ಲಿ 
ನೆಲೆಯಾಗಿದ್ದ 21 ಶಿಬಿರಗಳು ಇದ್ದುವು. ಚರಿತ್ರೆಯಲ್ಲೇ 
ಅತ್ಯಂತ ದೊಡ್ಡದೆನ್ನಬಹುದಾದ ಬಹುರಾಷ್ಟ್ರೀಯ 
ವೈಜ್ಞಾನಿಕ ಸಂಶೋಧನಾ ಪ್ರಯತ್ನ ಮಾಡಲು ಒಟ್ಟು 
5362 ಮಂದಿ ತೊಡಗಿಕೊಂಡಿದ್ದರು. ಹಿಂದೆ 
ಯೋಜಿಸಿದಂತೆ ಅಂತಾರಾಷ್ಟ್ರೀಯ ಭೂಭೌತ ವರ್ಷ 
1957ರ ಜೂನ್‌ನಲ್ಲಿ ಪ್ರಾರಂಭವಾಗಿ 1958ರ 


ಒಪ್ಪಂದದ ನಂತರ ಅಂಟಾರ್ಕ್ಟಿಕ 


ಮೂಲ ಒಪ್ಪಂದಕ್ಕೆ ಸಹಿ ಹಾಕಿದ ರಾಷ್ಟ್ರಗಳಾದ 
ಅರ್ಜೆಂಟೈನ, ಆಸ್ಟ್ರೇಲಿಯ , ಬೆಲ್ಲಿಯಂ, ಚಿಲಿ, ಫ್ರೆಂಚ್ 


ಗಣರಾಜ್ಯ, ಜಪಾನ್ , ನ್ಯೂಜಿಲೆಂಡ್, ನಾರ್ವೆ, ದಕ್ಷಿಣ 
ಆಫ್ರಿಕ ಒಕ್ಕೂಟ, ಹಿಂದಿನ ರಷ್ಯ , ಗ್ರೇಟ್ ಬ್ರಿಟನ್ನಿನ 
ಯುನೈಟೆಡ್ ಕಿಂಗ್‌ಡಂ, ಉತ್ತರ ಐಕ್ಲಂಡ್ , ಅಮೆರಿಕ 
ಸಂಯುಕ್ತ ಸಂಸ್ಥಾನ ಇವು ವಾಷಿಂಗ್ಟನ್ ಡಿ .ಸಿ. ಯಲ್ಲಿ 
1959ರ ಡಿಸೆಂಬರ್‌ 1ರಂದು ಅಂಟಾರ್ಕ್ಟಿಕ ಒಪ್ಪಂದಕ್ಕೆ 
ಸಹಿಹಾಕಿದವು. ಸಹಿ ಹಾಕಿದ ಈ ದೇಶಗಳು ಮುಂದೆ 
ಮೂಲ ಸಲಹಾ ರಾಷ್ಟ್ರಗಳಾದವು. ಈಗಿರುವಂತೆ ಒಟ್ಟು 
16 ಹೆಚ್ಚುವರಿ ರಾಷ್ಟ್ರಗಳು ( ಬ್ರೆಜಿಲ್, ಬಲ್ಲೇರಿಯ , ಚೀನ, 
ಈಕ್ವೆಡಾರ್ , ಫಿಗ್ಲೆಂಡ್, ಪೂರ್ವ ಜರ್ಮನಿ, ಪಶ್ಚಿಮ 
ಜರ್ಮನಿ, ಭಾರತ, ಇಟಲಿ, ನೆದರ್‌ಲ್ಯಾಂಡ್, 
ಪೋಲೆಂಡ್, ಪೆರು, ಕೊರಿಯ ಗಣರಾಜ್ಯ , ಸ್ವೀಡನ್ , 
ಸೇನ್ ಮತ್ತು ಉರುಗ್ರ) ಅಂಟಾರ್ಕ್ಟಿಕದಲ್ಲಿ ಸಂಶೋಧನೆ 
ಮಾಡುವುದರ ಮೂಲಕ ಅಂಟಾರ್ಕ್ಟಿಕ ಒಪ್ಪಂದದ ರೀತ್ಯ 
ಸಲಹಾ ರಾಷ್ಟ್ರಗಳ ಅಂತಸ್ತನ್ನು ಗಳಿಸಿವೆ. ಅಲ್ಲದೆ ಇನ್ನೂ 
16 ರಾಷ್ಟ್ರಗಳು ಅಂಟಾರ್ಕ್ಟಿಕದ ಒಪ್ಪಂದದಡಿ 


ಸೇರಿಕೊಂಡಿವೆ. ಅವು ಆಸ್ಟಿಯ, ಕೋಲಂಬಿಯ, ಕ್ಯೂಬಾ, 
ಜೆಕ್ ಗಣರಾಜ್ಯ , ಕೊರಿಯ ಡೆಮಾಕ್ರಟಿಕ್ ಪೀಪಲ್ಸ್ 
ರಿಪಬ್ಲಿಕ್ , ಡೆನ್ಮಾರ್ಕ್, ಗ್ರೀಸ್, ಗ್ವಾಟೆಮಾಲ, ಹಂಗೇರಿ, 
ಪಾಪುವಾ ನ್ಯೂಗಿನಿ , ರುಮೇನಿಯ , ಸ್ಟೋವೋಕ್ 
ಗಣರಾಜ್ಯ , ಸ್ವಿಡ್ಡರೆಂಡ್, ಟರ್ಕಿ ಮತ್ತು ವೆನಿನ್‌ಜುಲಾ. ಈ 
ರಾಷ್ಟಗಳು ಒಪ್ಪಂದಕ್ಕೆ ಬದ್ಧವಾಗಿರುವುದಾಗಿ 
ಒಪ್ಪಿಕೊಂಡಿವೆ . ಅಲ್ಲದೆ ಸಲಹಾ ಸಭೆಗಳಿಗೆ ವೀಕ್ಷಕರಾಗಿ 
ಬರಲು ಅವಕ್ಕೆ ಅವಕಾಶವಿದೆ. ಸದ್ಯದಲ್ಲಿ ಈ ರಾಷ್ಟ್ರಗಳು 
ಸ್ಥಾಪಿಸಿರುವ ವೈಜ್ಞಾನಿಕ ಕೇಂದ್ರಗಳಲ್ಲಿ ವಿಜ್ಞಾನಿಗಳೂ 
ಮತ್ತು ಇತರ ವೃತ್ತಿನಿರತರು ಅಷ್ಟೇನೂ ಶ್ರಮವಿಲ್ಲದೆ 
ವಾಸಿಸುತ್ತ, ತಮ್ಮ ಕ್ಷೇತ್ರಗಳಲ್ಲಿ ಕಾರ್ಯಮಗ್ನರಾಗುತ್ತಾರೆ. 
ಅವಶ್ಯಕತೆ ಇದ್ದಾಗ ಈ ಕೇಂದ್ರಗಳು ಪರಸ್ಪರ 
ನೆರವಾಗುತ್ತವೆ; ಒಂದೇ ಸಮುದಾಯವಾಗಿ 
ಅಭಿವೃದ್ಧಿಯನ್ನು ಸಾಧಿಸುತ್ತವೆ. 


6 . 


ಭಾರತದ ಅಂಟಾರ್ಕ್ಟಿಕ ಯಾತ್ರೆ 


1981ರ ಡಿಸೆಂಬರ್‌ನಲ್ಲಿ 
ಪ್ರಖ್ಯಾತ ವಿಜ್ಞಾನಿ ಡಾ|| 
ಎಸ್. ಜೆಡ್ , ಕಾಸಿಂ ಅವರ 
ಮುಂದಾಳತ್ವದಲ್ಲಿ ಭಾರತ 
ಅಂಟಾರ್ಕ್ಟಿಕ ಯಾತ್ರೆ 
ಯನ್ನು ಪ್ರಾರಂಭಿಸಿತು. 
ಹೆಸರಾಂತ ಹಿಮವಿಜ್ಞಾನಿ 
ಡಾ || ಸಿ. ಪಿ . ವೋಹ್ರಾ, 
ಸಾಗರ ವಿಜ್ಞಾನಿ ಡಾ|| ಡಾ || ಎಸ್. ಜೆಡ್ ಕಾಸಿಂ | | 
ಎಚ್ .ಎನ್ . ಸಿಧುಕಿ 
ಅವರಂತಹ ಮಾರ್ಗದರ್ಶಕರಿದ್ದ ಈ ತಂಡ 1982ರ 
ಜನವರಿ 9ರಂದು ಅಂಟಾರ್ಕ್ಟಿಕ ತಲಪಿ ಭಾರತದ 

ಅಂಟಾರ್ಕ್ಟಿಕ ಯೋಜನೆಗಳಿಗೆ 
ಭದ್ರ ಬುನಾದಿ ಹಾಕಿತು. 
ಮೊದಲ ಸಾಹಸ ಯಾತ್ರೆಯ 
ಹಿಂದೆಯೇ ಎರಡನೇ ಯಾತ್ರೆ 
ಪ್ರಾರಂಭವಾಯಿತು ( ವಿ.ಕೆ. 
ರೈನಾ ಅವರ ನೇತೃತ್ವ ದಲ್ಲಿ). 
ಈ ಪ್ರಯತ್ನಗಳ ಯಶಸ್ಸು 
ಮತ್ತು ಆ ಕಾರಣವಾಗಿ 
ಅಂತಾರಾಷ್ಟ್ರೀಯ ಸಮುದಾಯ 

ನೀಡಿದ * ಮಾನ್ಯತೆ 
ಡಾ || ಹರ್ಷ ಗುಪ್ತ 


ಅಂಟಾರ್ಕ್ಟಿಕ ಖಂಡದಲ್ಲಿ ವೈಜ್ಞಾನಿಕ ಅನ್ವೇಷಣೆಗಾಗಿ 
ಒಂದು ಶಾಶ್ವತ ಮೂಲವಿಜ್ಞಾನ ಕೇಂದ್ರ ಸ್ಥಾಪಿಸಲು 
ಪ್ರೇರಣೆ ನೀಡಿತು. 1983ರಲ್ಲಿ ಹೆಸರಾಂತ ಭೂವಿಜ್ಞಾನಿ 
ಡಾ|| ಹರ್ಷ ಗುಪ್ತ ಅವರ ಮುಂದಾಳತ್ವ ದಲ್ಲಿ 
ಮೂರನೇ ಅಂಟಾರ್ಕ್ಟಿಕ ಸಾಹಸ ಯಾತ್ರೆಯ ತಂಡ, 
ದಾಖಲೆಯ ಅವಧಿಯಲ್ಲಿ ಬೇಸಿಗೆಯಲ್ಲಿ ದಕ್ಷಿಣ 
ಗಂಗೋತ್ರಿ ಎಂಬ ತಾತ್ಕಾಲಿಕವಾಗಿ ನಾಮಕರಣಗೊಂಡ 
ಭಾರತದ ಮೊದಲ ಸಂಶೋಧನಾ ಕೇಂದ್ರವನ್ನು 
ಸ್ಥಾಪಿಸಿತು. ಈ ಕೇಂದ್ರ ಭಾರತೀಯ ಸಂಶೋಧಕರಿಗೆ 
ಎಲ್ಲ ಅನುಕೂಲತೆಗಳನ್ನು ಒದಗಿಸಿತು - ಭೀಕರ, 
ನಿರ್ದಯ ಅಂಟಾರ್ಕ್ಟಿಕದ ಬಿರುಗಾಳಿಯಿಂದ ರಕ್ಷಣೆ 
ಒದಗಿಸುವುದರಿಂದ ತೊಡಗಿ ವೈಜ್ಞಾನಿಕ ಸಂಶೋಧನೆ 
ಗಳನ್ನು ಮಾಡಲು ಬೇಕಾದ ಎಲ್ಲ ಅನುಕೂಲತೆ 
ಗಳವರೆಗೆ. 
* ದಕ್ಷಿಣ ಗಂಗೋತ್ರಿಯು ಹಿಮಗಡ್ಡೆಯ ಮುಂಚಾಚಿ 
ನಲ್ಲಿ ನೆಲೆಗೊಂಡದ್ದರಿಂದ ( ಭಾರತೀಯರು ಇದನ್ನು 
ಪ್ರೀತಿಯಿಂದ ಡಿ. ಜಿ. ಎಂದೇ ಸಂಬೋಧಿಸುತ್ತಿದ್ದರು) 
ಅದು ಸಾವಧಾನವಾಗಿ ಹಿಮದಾಳಕ್ಕೆ ಕುಸಿದು 
ಹೋಯಿತು. 1998ರ ಹೊತ್ತಿಗೆ ದಕ್ಷಿಣ ಗಂಗೋತ್ರಿ 
ಕೇಂದ್ರವು ವಾಸಿಸಲು ಸುರಕ್ಷಿತವಲ್ಲವೆಂದು ಮನದಟ್ಟಾದ 
ಮೇಲೆ ಭಾರತವು ಅಂಟಾರ್ಕ್ಟಿಕ ಖಂಡದಲ್ಲಿ ಎರಡನೇ 
ಕೇಂದ್ರವನ್ನು ಸಿದ್ಧಪಡಿಸಬೇಕಾಯಿತು. 


ನಿರ್ಮಾಣ ಹಂತದಲ್ಲಿ ದಕ್ಷಿಣ ಗಂಗೋತ್ರಿ 


೧೯೮೫ರಲ್ಲಿ ದಕ್ಷಿಣ ಗಂಗೋತ್ರಿ 

೧೯೮೯ರ ಬೇಸಗೆಯಲ್ಲಿ ದಕ್ಷಿಣ ಗಂಗೋತ್ರಿ 
ಹಿಮಮುಕ್ತ ಸಣ್ಣ ಜಾಗವೊಂದು ಶಿರ್ಮಾಚರ್ - ಹೊಸ ಕೇಂದ್ರ ಮೈತ್ರಿಗೆ ಸ್ಥಳಾಂತರಿಸಲು ಅನುಕೂಲ 
ಓಯಸಿಸ್ ಎಂಬ ಬೆಟ್ಟ ಶ್ರೇಣಿಯಲ್ಲಿ ಸೂಕ್ತವೆಂದು ವಾಯಿತು. 
ಕಂಡುಬಂದುದರಿಂದ 1987 - 88ರಲ್ಲಿ ಎರಡು ಬೇಸಿಗೆಯ 

ಅದೇ ವರ್ಷ ಮೈತ್ರಿ ಕೇಂದ್ರ ಕಾರ್ಯಶೀಲ 
ಅವಧಿಯಲ್ಲಿ ಅಲ್ಲಿ ಇನ್ನೊಂದು ಕೇಂದ್ರವನ್ನು 

ವಾಯಿತು (9ನೇ ಸಾಹಸಯಾತ್ರೆ), ಭಾರತೀಯ 
ಸ್ಥಾಪಿಸಲಾಯಿತು ( ಅಲ್ಲಿ ಚಳಿಗಾಲದಲ್ಲಿ ಸೂರ್ಯ 

ಭೂವೈಜ್ಞಾನಿಕ ಸರ್ವೇಕ್ಷಣ ಸಂಸ್ಥೆಯ ಭೂವಿಜ್ಞಾನಿ 
ರಸಿಕ್ ರವೀಂದ್ರ ಅವರ ನೇತೃತ್ವದಲ್ಲಿ ಎಲ್ಲ 
ಅನುಕೂಲತೆಗಳೊಂದಿಗೆ ಪೂರ್ಣ ಚಳಿಗಾಲವನ್ನು ಇಲ್ಲಿ 
ನಿಭಾಯಿಸುವುದು ಇದರೊಂದಿಗೆ ಪ್ರಾರಂಭವಾಯಿತು. 
ಮೈತ್ರಿಯಲ್ಲಿ ಸಂಶೋಧನೆ ನಡೆಸುತ್ತಿರುವ ಭಾರತೀಯ 
ವಿಜ್ಞಾನಿಗಳು ಸಂಸ್ಥೆಯ ಲಘು ವರದಿಯ ಪತ್ರಿಕೆ 
'ಹಿಮವತ್' ಪ್ರಕಟಿಸಲು ಮೊದಲು ಮಾಡಿದರು. ಇದು 
ಅಲ್ಲಿನ ವಿಜ್ಞಾನಿಗಳ ಸ್ವಾನುಭವವನ್ನು ಕುರಿತು ಕೈಯಲ್ಲಿ 
ಬರೆದ ವರದಿಗಳು ಇಲ್ಲವೇ ಟೈಪ್‌ರೈಟರುಗಳಲ್ಲಿ 
ಸಿದ್ದಪಡಿಸಿದಂತಹವು. ಕೆಲವೊಂದು ಕುತೂಹಲಕಾರಿ 

ಬರವಣಿಗೆಯ ಬಗ್ಗೆ ಹೇಳಬೇಕೆಂದರೆ 1989 - 91ರ 
ಮೈತ್ರಿ 

ಸಂಚಿಕೆಯಲ್ಲಿ ಒಬ್ಬ ಸದಸ್ಯ ತನ್ನ ಮೇಲೆ ಬಿದ್ದ ಭಾರಿ 
ದರ್ಶನವೇ ಇಲ್ಲದ ಕಾರಣ, ಹೊರಗಿನ ಹಿಮದಿಂದ ಹೇಗೆ ಪಾರಾಗಿ ಸಾವಿನಿಂದ ಹೊರ 
ಕಾರ್ಯಚಟುವಟಿಕೆಗಳು ಏಪ್ರಿಲ್‌ನಿಂದ ಅಕ್ಟೋಬರ್ ಬಂದನೆಂಬ ವರದಿ ಇದೆ. ಅವನಿಗೆ ಸಣ್ಣ ಪುಟ್ಟ ತರಚಿದ 
ನಡುವಿನ ಅವಧಿಗೇ ಸೀಮಿತ), 1988 - 89ರ ಹೊತ್ತಿಗೆ ಗಾಯಗಳಾಗಿದ್ದವು ಅಷ್ಟೇ . ಆದರೆ ಈ ಘಟನೆ ಅದೆಷ್ಟು 

ಇಲ್ಲಿನ ಕೇಂದ್ರದ ಪ್ರಭಾವ ಬೀರಿತ್ತೆಂದರೆ ಆತ ಸಂಪೂರ್ಣವಾಗಿ 
ನಿರ್ಮಾಣ ಬಹುತೇಕ ಅಧ್ಯಾತ್ಮದತ್ತ ವಾಲುವಂತೆ ಮಾಡಿತು . ಇನ್ನೊಂದು 
ಪೂರ್ಣ ಗೊಂಡಿತ್ತು . 

ಘಟನೆಯಲ್ಲಿ ಒಂದು ತಂಡ ಬೆಂಕಿ ಅನಾಹುತದಲ್ಲಿ 
1989 - 90ರಲ್ಲಿ ಹಳೆಯ ಇದ್ದಬದ್ದ ಅಡುಗೆ ಎಣ್ಣೆಯನ್ನೆಲ್ಲ ಕಳೆದುಕೊಂಡಿತು . 
ಕೇಂದ್ರವನ್ನು ತೆರವು 

ಇಡೀ ಚಳಿಗಾಲದುದ್ದಕ್ಕೂ ಬೇಯಿಸಿದ ಆಹಾರವನ್ನು 
ಗೊಳಿಸಲು ಇದು ತಿಂದು ಕಳೆಯಬೇಕಾಯಿತು. ಈಗ ನೀವು ಯಾವುದೇ 
ದಾರಿಮಾಡಿಕೊಟ್ಟಿತಲ್ಲದೆ ಮಾಹಿತಿಗಾಗಿ ಚಳಿಗಾಲದಲ್ಲಿ ಮೈತ್ರಿ ಕೇಂದ್ರದಲ್ಲಿದ್ದು 

ಪ್ರಮುಖ ವೈಜ್ಞಾನಿಕ ಸಂಶೋಧನೆ ಮಾಡುತ್ತಿರುವವರ ಅಥವಾ ಅದರ 
ಶ್ರೀ ರಸಿಕ್ ರವೀಂದ್ರ 

ಪ್ರಯೋಗಾಲಯಗಳನ್ನು ಮುಖಂಡರನ್ನು ಇ -ಮೇಲ್‌ನಲ್ಲಿ ಸಂಪರ್ಕಿಸಬಹುದು. 


ಹಿಂದಿನ ಕೆಲವು ಸಾಹಸಯಾತ್ರೆಯ ನಾಯಕರ ಚಿತ್ರಗಳು ( ಆವರಣದಲ್ಲಿರುವ ಸಂಖ್ಯೆ ಸಾಹಸಯಾತ್ರೆಯ ಸಂಖ್ಯೆಯನ್ನು ಸೂಚಿಸುತ್ತದೆ). 
ನಿಂತಿರುವವರು : ಎಡದಿಂದ ಬಲಕ್ಕೆ : ಎ .ಕೆ. ಹಂಜೂರ.( X ) ಎಂ . ಸುಧಾಕರ್ ( ಎಲ್ . ಎಸ್ . ಹಿಲ್ ಸಾಹಸಯಾತ್ರೆ), ರಸಿಕ್ ರವೀಂದ್ರ (IX ), 
ರಾಬಿನ್ ಸೇನ್‌ಗುಪ್ತ ( VII), ವಿ .ಕೆ. ರೈನಾ ( II ವೆಡಲ್ ಸಮುದ್ರ ಸಾಹಸಯಾತ್ರೆ) ಸಿ . ಪಿ . ಓಹ್ಯಾ (ಉಪನಾಯಕ I ) ಎಸ್ . ಜೆಡ್ . ಕಾಸಿಂ 
(I) , ವಿ . ಕೆ. ದರ್ಗಾಲ್ಕರ್ , XII ಆರ್. ಅಸ್ಸಾನ್ , ( XXIV ) ಎಸ್ . ಜಯರಾಂ, ( XIII ) ಸುಧಾಕರ್ ರಾವ್, ( XIII) ಎ .ಕೆ . ಹಂಚಿನಾಳ್ 
( XXII ) ಎಸ್. ಮುಖರ್ಜಿ, ( XI) ಅರುಣ್ ಚತುರ್ವೇದಿ, ( XV, XIX XXVII ), ಕುಳಿತಿರುವವರು : ಎ . ಧರ್.(XVIII ), 
ಎನ್. ಖಾರೆ.( ಎನ್. ಸಿ. ಎ . ಓ .ಆರ್), ಎಸ್. ಎಂ .ಭಂಡಾರಿ, (ಸೂರ್ಯ ಗ್ರಹಣ ಸಾಹಸಯಾತ್ರೆ), ಆರ್. ಪಿ. ಲಾಲ್ ( XXI). 


ವಿಳಾಸ : 

maitri @ ncaor.amosconnect.com 
ಅಂಟಾರ್ಕ್ಟಿಕಕ್ಕೆ ವಿಶೇಷ ವಿಮಾನಗಳು ಹಾರಾಡುವ 
ವ್ಯವಸ್ಥೆ ಹಾಗೂ ಮೈತ್ರಿ ಕೇಂದ್ರಕ್ಕೆ ಸಮೀಪದಲ್ಲಿ ವಿಮಾನ 
ಏರಿಳಿಯಲು ಅಗತ್ಯವಾದ ಹಿಮ ಓಡುಮಾರ್ಗಗಳಂತಹ 
ಅನುಕೂಲತೆಗಳಿರುವ ಕಾರಣ ಶಾಸನ ರೂಪಿಸುವವರು 


ಹಾಗೂ ದೇಶದ ಹಿರಿಯ ವಿಜ್ಞಾನಿಗಳು ಹಸ್ತ ಭೇಟಿಗಾಗಿ 
ಅಲ್ಲಿಗೆ ಬರಲು ಅವಕಾಶ ಕಲ್ಪಿಸಿತು. 2005ರಲ್ಲಿ ಕೇಂದ್ರದ 
ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಾನ್ಯ ಸಚಿವರಾದ ಶ್ರೀ 
ಕಪಿಲ್ ಸಿಬಾಲ್ ಅವರು ಡಾ . ಹರ್ಷ ಗುಪ್ತ ( ಆಗ 
ಅವರು ಸಾಗರಾಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ 
ಯಾಗಿದ್ದರು) ಅವರೊಂದಿಗೆ ಭೇಟಿ ಕೊಟ್ಟಿದ್ದರು. 
ಭೂವಿಜ್ಞಾನಗಳ ಸಚಿವಾಲಯದಿಂದ ಡಾ|| ಪಿ.ಎಸ್. 
ಗೋಯೆಲ್ (ಕಾರ್ಯದರ್ಶಿ ) ಮತ್ತು ಪ್ರಕಾಶ್‌ಕುಮಾರ್ 
( ಜಂಟಿಕಾರ್ಯದರ್ಶಿ ) 2007ರಲ್ಲಿ ಮೈತ್ರಿ ಕೇಂದ್ರವನ್ನು 
ಸಂದರ್ಶಿಸಿದ್ದರು. 

ಲಾರ್ಸ್‌ಮನ್ ಹಿಲ್ ಎಂಬಲ್ಲಿ ಭಾರತವು 
ಮತ್ತೊಂದು ಕೇಂದ್ರವನ್ನು ಸ್ಥಾಪಿಸಲು ಸರ್ವಸಿದ್ಧತೆ 
ಮಾಡಿಕೊಂಡಿದೆ. ಇದು ಪೂರ್ವ ಅಂಟಾರ್ಕ್ಟಿಕಕ್ಕೆ 
ಸೇರಿದ್ದು, ಖಂಡದ ಒಂದು ಭಾಗವೇ ಆಗಿದೆ. ಸುಮಾರು 
120 ದಶಲಕ್ಷ ವರ್ಷಗಳ ಹಿಂದೆ ಈ ಭಾಗವು ಭಾರತದ 
ಪೂರ್ವ ಕರಾವಳಿಗೆ ಹೊಂದಿಕೊಂಡಂತಿತ್ತು. 
ಉದ್ದೇಶಿಸಿರುವ ಈ ಕೇಂದ್ರ ಹಿಮಮುಕ್ತವಾಗಿದ್ದು, ಅದಕ್ಕೆ 
ಇನ್ನೂ ಹೆಸರನ್ನು ನೀಡಿಲ್ಲ. ಪ್ರಿನ್ಸ್ ಕೊಲ್ಲಿಗೆ 


. 


ಮೈತ್ರಿ ಕೇಂದ್ರದಲ್ಲಿ ಶ್ರೀ ಕಪಿಲ್ ಸಿಬಾಲ್ ( ವಿಜ್ಞಾನ ಮತ್ತು ತಂತ್ರಜ್ಞಾನದ 
ಮಾನ್ಯ ಸಚಿವರು ) ಅವರೊಂದಿಗೆ ಡಾ . ಹರ್ಷ ಗುಪ್ತ ( ಆಗ 
ಸಾಗರಾಭಿವೃದ್ದಿಯ ಕಾರ್ಯದರ್ಶಿ ) ಮತ್ತು ಶ್ರೀ ರಾಜೇಶ್ ಆಸ್ತಾನ 
( ೨೪ನೇ ಸಾಹಸಯಾತ್ರೆಯ ಮುಖಂಡ), 


26 


ಮೈತ್ರಿ ಕೇಂದ್ರಕ್ಕೆ ಹತ್ತಿರವಿರುವ ಹಿಮಗಡ್ಡೆಯ ವಿಮಾನ ಓಡುಮಾರ್ಗದ ಬಳಿ ಡಾ . ಪಿ . ಎಸ್ . ಗೋಯೆಲ್ (ಕಾರ್ಯದರ್ಶಿ, ಪರಿಸರ ವಿಜ್ಞಾನ 
ಸಚಿವಾಲಯ ), ಶ್ರೀ ಪ್ರಕಾಶ್‌ಕುಮಾರ್ (ಜಂಟಿ ಕಾರ್ಯದರ್ಶಿ , ಪರಿಸರ ವಿಜ್ಞಾನ ಸಚಿವಾಲಯ) ಇವರೊಡನೆ ಅಂಟಾರ್ಕ್ಟಿಕ ಸಾಹಸ 
ಯಾತ್ರೆಯಲ್ಲಿ ಪಾಲ್ಗೊಂಡ ಇತರರು 


ಹೊಂದಿಕೊಂಡಂತೆ ಇರುವ ತೀರ ಪ್ರದೇಶ ಇದು. 
ರಷ್ಯದ ಪ್ರೋಗ್ರೆಸ್ ಕೇಂದ್ರಕ್ಕೂ , ಚೀನದ ಜೋನ್‌ಷಾಂಗ್ 
ಕೇಂದ್ರಕ್ಕೂ ಸಮೀಪದಲ್ಲಿದೆ. ಈ ಸಲಹೆಗೆ ಇತ್ತೀಚೆಗಷ್ಟೇ 
ಅಂಟಾರ್ಕ್ಟಿಕ ಖಂಡದ ಪರಿಸರ ಸಂಬಂಧಿ ವಿಚಾರದ 
ಬಗ್ಗೆ ನಿಗಾ ಇಟ್ಟಿರುವ ಅಂತಾರಾಷ್ಟ್ರೀಯ ಸಮಿತಿ 


ಒಪ್ಪಿಗೆನೀಡಿದೆ ( ಪರಿಸರ ಸಂರಕ್ಷಣಾ ಸಮಿತಿ). ಆ ಸ್ಥಳದ 
ಮೂಲಸ್ಥಿತಿ ಹೇಗಿತ್ತೋ ಹಾಗೆ ಕಾಪಾಡಲು ಪರಿಸರಸ್ನೇಹಿ 
ನಿರ್ಮಾಣಗಳನ್ನು ಮಾಡಲು ಭಾರತ ಬದ್ಧವಾಗಿದೆ. 
- ಈ ಹೊಸ ಕೇಂದ್ರವು ಮೈತ್ರಿ ಕೇಂದ್ರದಿಂದ ಸುಮಾರು 
2,000 ಕಿ. ಮೀ . ದೂರದಲ್ಲಿರುತ್ತದೆ. ಈ ಪ್ರದೇಶ 


ಸು - proposed site 


ಉದ್ದೇಶಿಸಿರುವ ಸ್ಥಳ 


ಲಾರ್ಸ್‌ಮನ್ ಹಿಲ್ಸ್ ಕೇಂದ್ರ - ಕಲಾವಿದನ ಕಲ್ಪನೆಯಲ್ಲಿ 


- 


ಹಿಮಗಡ್ಡೆಯ ಮುಂಚಾಚಿನಿಂದ ಮುಕ್ತವಾಗಿರುವ ಕಾರಣ 
ಸಾಗರಮಾರ್ಗವಾಗಿ ಅದನ್ನು ತಲಪುವುದು ಸುಲಭ. 
ದ್ವೀಪಗಳು ಹಾಗೂ ಭೂಶಿರವನ್ನೊಳಗೊಂಡ ಈ 
ಪ್ರಾಂತ್ಯವು ಅಲ್ಲಿನ ಭೂವಿಜ್ಞಾನ, ಭೂಸಂಚಲನೆ , 
ಪ್ರಾಗ್ವಾಯುಗುಣ, ಭೂಭೌತ ವಿಜ್ಞಾನ, ಪವನ ವಿಜ್ಞಾನ , 
ಸಾಗರಾಧ್ಯಯನ, ಸಾಗರ ಮತ್ತು ಸಿಹಿನೀರಿನ ಜೀವಿ 
ವಿಜ್ಞಾನಗಳ ವ್ಯಾಪಕ ಅಧ್ಯಯನಕ್ಕೆ ಉತ್ತಮ 
ಅವಕಾಶವನ್ನು ಕಲ್ಪಿಸುತ್ತದೆ. 


ಡಾ . ಸುದೀಪ್ತ ಸೇನ್‌ಗುಪ್ತ ಮತ್ತು ಆದಿತಿ ಪಂತ್ 
ಅವರು 1983 - 84ರಲ್ಲಿ ( II) ಹಿಮಖಂಡದ ಅಧ್ಯಯನ 
ಮಾಡುವುದರೊಂದಿಗೆ ಮಹಿಳಾ ಸಾಹಸಯಾನಿಗಳು 
ಇಲ್ಲಿಗೆ ಬರುವುದಕ್ಕೆ ಪೀಠಿಕೆಯಾಯಿತು. ಅಂದಿನಿಂದ 
ಅಂಟಾರ್ಕ್ಟಿಕ ಸಾಹಸಯಾನದಲ್ಲಿ ಮಹಿಳೆಯರು ದೊಡ್ಡ 
ಸಂಖ್ಯೆಯಲ್ಲೇ ತೊಡಗಿಕೊಂಡಿದ್ದಾರೆ. ಅಂಟಾರ್ಕ್ಟಿಕ 
ಸಾಹಸ ಯಾತ್ರೆಯಲ್ಲಿ ತೊಡಗಿಕೊಂಡ ಉಳಿದ 
ಮಹಿಳೆಯರೆಂದರೆ ಗೌರಿ ಇಂದ್ರೇಶನ್ ( ಮುಂಬೈ 


ಭಾರತದ ಅಂಟಾರ್ಕ್ಟಿಕ ಸಾಹಸಯಾತ್ರೆಯಲ್ಲಿ ಪಾಲ್ಗೊಂಡ ಮಹಿಳಾ ಸಾಹಸಿಗಳು 

( ಆವರಣದಲ್ಲಿ ಅವರ ಸಂಸ್ಥೆ ಮತ್ತು ಭಾಗವಹಿಸಿದ ಸಾಹಸ ಯಾತ್ರೆಯ ಸಂಖ್ಯೆ ನೀಡಲಾಗಿದೆ). 


ಡಾ . ಸುದೀಪ್ತ ಸೇನ್ ಗುಪ್ತ 
( ಜಾದವಪುರ್ ವಿಶ್ವವಿದ್ಯಾಲಯ , III & IX ) 


ಡಾ , ಆದಿತಿಪಂತ್ 
( ಎನ್. ಐ . ಒ .III) 


28 


ಕುಮಾರಿ ಗೌರಿ 
ಇಂದ್ರೇಶನ್ ( ಐ.ಐ . ಟಿ,V) 


ಡಾ . ರೀಟಾಕೋಹ್ಲಿ 
( ದೆಹಲಿ ವಿಶ್ವವಿದ್ಯಾಲಯ , IX) 


ಡಾ . ಮೀನಾಕ್ಷಿ ಚಟರ್ಜಿ 
(ಕಲ್ಕತ್ತಾ ವಿಶ್ವವಿದ್ಯಾಲಯ , x) 


ಡಾ . ಪಿ . ಎ . ಲೋಕ ಭಾರತಿ 

( ಎನ್. ಐ . ಓ , XIII) 


ಡಾ . ಕಪಿಲಾ ಕುಸುಮ್ 
( ಎ . ಐ . ಐ . ಎಂ . ಎಸ್ , XVIII ) 


ಡಾ . ಗಿರಿಜಾ ರಾಜರಾಂ 
- ( ಐ . ಐ . ಜಿ , XVIII) 


ಡಾ . ಮಂಜು ಮೆಹ್ವಾ 
( ಎ . ಐ . ಐ .ಎಮ್.ಎಸ್. XVIII) 


ಕುಮಾರಿ ಸೆಲ್ಲಾ 
( ಐ . ಎಂ . ಡಿ . XX) 


ಡಾ .ಕನ್ವಾಲ್ ವಿಲ್ಕು 
( ಸಿ . ಜಿ .ಎಚ್. ಎಸ್ . XIX ) 


ಡಾ . ಮೇಧಾ ದೀಕ್ಷಿತ್ 
( ವಿ . ಜೆ. ಟಿ.ಐ , XXII) 


ಪ್ರೊ . ಲಕ್ಷ್ಮೀ ಬಿಟ್ಟೋಯ್ ಕುಮಾರಿ ಪ್ರೀತಿ ಆಸ್ವಾಲ್ 
( ಎನ್ . ಪಿ.ಎಲ್ , XXIV) - (ಎನ್. ಬಿ.ಆರ್. ಐ , XXV) 


ಡಾ . ಬಿನಿತ ಫಾರ್ಥಿಯಾಲ್ ಶ್ರೀಮತಿ ದೇವಯಾನಿ ಬೊರೊಲೆ 
( ಎನ್. ಬಿ . ಆರ್. ಐ , XXV) ( ಎನ್. ಸಿ . ಎ . ಓ . ಆ‌ , XXV ) . 


ಐ. ಐ. ಟಿ .,V ) ರೀಟಾ ಕೋಹ್ಲಿ ( ದೆಹಲಿ ವಿಶ್ವವಿದ್ಯಾಲಯ , 
IX ), ಶ್ರೀಮತಿ ಮೀನಾಕ್ಷಿ ಚಟರ್ಜಿ ( ಕಲ್ಕತ್ತಾ 
ವಿಶ್ವವಿದ್ಯಾಲಯ ) ಮತ್ತು ಉಷಾ ಸಚೇವ್ 
( ಎ . ಐ . ಐ.ಎಮ್.ಎಸ್ . X), ಡಾ . ಪಿ . ಎ . ಲೋಕಭಾರತಿ 
( ಎನ್. ಐ . ಓ ) ಮತ್ತು ಶ್ರೀಮತಿ ಎಮ್. ನಾಯ್ತು 
( ಎ . ಐ . ಐ .ಎಮ್. ಎಸ್ . XIII), ಡಾ . ಮಂಜು ಮೆಕ್ಕಾ, 
ಡಾ . ಕಪಿಲಾ ಕುಸುಮ್ ( ಎ . ಐ . ಐ .ಎಮ್.ಎಸ್.) ಮತ್ತು 
ಡಾ . ಗಿರಿಜಾ ರಾಜರಾಮ್, ( ಐ . ಐ . ಜಿ., XXVIII ), 
ಶ್ರೀಮತಿ ಸ್ಪೆಲ್ಲಾ ( ಐ . ಎಂ . ಡಿ., XX ), ಡಾ . ಮೇಧಾ 
ದೀಕ್ಷಿತ್ ( ವಿ. ಜೆ. ಟಿ . ಐ ., XXII), ಪ್ರೊ . ಲಕ್ಷಿ 
ಬಿಷ್ಟೋಮ್ (ಎನ್. ಪಿ.ಎಲ್., XXIV ), ಡಾ . ಬಿನಿತ 
ಫಾರ್ತಿಯಾಲ್ ( ಬಿ.ಎಸ್. ಐ. ಪಿ.) ಮತ್ತು ಕುಮಾರಿ ಪ್ರೀತಿ 
ಆಸ್ವಾಲ್ ( ಎನ್ . ಬಿ. ಆರ್‌. ಐ., XXIV ). 


ಸಾಹಸಯಾತ್ರೆಯ ಪ್ರಾರಂಭ 
- ಭಾರತ ಅಂಟಾರ್ಕಿಕ ಯಾತ್ರೆಯನ್ನು 
ಪ್ರಾರಂಭಿಸುವುದು ಹೇಗೆ? ಸದಸ್ಯರನ್ನು ಆಯ್ಕೆಮಾಡುವ 
ಪರಿ ಎಂತು ? ಯಾತ್ರೆಯನ್ನು ವ್ಯವಸ್ಥೆಗೊಳಿಸುವವರು 
ಯಾರು ? ಇದರ ಖರ್ಚನ್ನು ಯಾರು ನಿಭಾಯಿಸುತ್ತಾರೆ ? 
ಅಂಟಾರ್ಕ್ಟಿಕ ಖಂಡವನ್ನು ಶೋಧಿಸುವ ಹುಮ್ಮಸ್ಸಿರುವ 
ಕೆಲವರು ಇಂಥ ಪ್ರಶ್ನೆಯನ್ನು ಕೇಳುತ್ತಾರೆ. ಆರಂಭದಲ್ಲಿ 
ಸಾಗರಾಭಿವೃದ್ಧಿ ಇಲಾಖೆ ಇಂಥ ಸಾಹಸ ಯಾತ್ರೆಗಳನ್ನು 
ಆರಂಭಿಸುತ್ತಿತ್ತು. ಇದೊಂದು, ನಮ್ಮ ರಾಷ್ಟ್ರದ 
ಪ್ರಧಾನಿಯವರಡಿ ಕೆಲಸ ಮಾಡುವ ಸಂಸ್ಥೆ ( ಈಗ ಈ 
ಸಂಸ್ಥೆಯನ್ನು ಉನ್ನತ ದರ್ಜೆಗೇರಿಸಿ ಭೂವಿಜ್ಞಾನಗಳ 
ಸಚಿವಾಲಯವೆಂದೇ ಹೆಸರು ನೀಡಲಾಗಿದೆ). ಅನಂತರ 
ಸರ್ಕಾರವು ಇದನ್ನು ಸ್ವಾಯತ್ತ ಸಂಸ್ಥೆಯನ್ನಾಗಿ ಮಾಡಿ 
ಗೋವದಲ್ಲಿ ಕೇಂದ್ರ ಕಚೇರಿ ಸ್ಥಾಪಿಸಿದೆ. ಅಂಟಾರ್ಕ್ಟಿಕ 
ಸಾಹಸ ಯಾತ್ರೆಯನ್ನು ನಿರ್ವಹಿಸುವುದು, ಅಗತ್ಯ 
ಅನುಕೂಲತೆಗಳನ್ನು ಕಲ್ಪಿಸುವುದು, ವೈಜ್ಞಾನಿಕ 
ವಿಚಾರಗಳನ್ನು ನೋಡಿಕೊಳ್ಳುವುದು ಇವೇ ಮುಂತಾದ 
ಕಾರ್ಯಗಳ ಹೊಣೆಯನ್ನು ಅದು ನಿರ್ವಹಿಸುವಂತೆ 
ಸರ್ಕಾರ ನಿಗದಿಪಡಿಸಿತು. ದಕ್ಷಿಣ ಸಾಗರವು 
ಅಂಟಾರ್ಕ್ಟಿಕದ ಪರಿಸರ ವ್ಯವಸ್ಥೆಯ ಅವಿಭಾಜ್ಯ ಅಂಗ . 
ಇದರ ಅಧ್ಯಯನವನ್ನೂ ಹೊಸದಾಗಿ ಸ್ಥಾಪಿಸಿದ ಈ 
ಕೇಂದ್ರಕ್ಕೆ ವಹಿಸಿಕೊಡಲಾಯಿತು. ಅಂಟಾರ್ಕ್ಟಿಕ ಮತ್ತು 
ಸಾಗರ ಸಂಶೋಧನಾ ರಾಷ್ಟ್ರೀಯ ಕೇಂದ್ರವೆಂದು ಹೆಸರು 
ಪಡೆದು 2000ದ ಏಪ್ರಿಲ್ 5ರಂದು ತನ್ನದೇ ಆದ 
ಆವರಣಕ್ಕೆ ಸ್ಥಳಾಂತರಗೊಂಡಿತು. ಇದರ ಮೊದಲ 


* ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯ ಡಾ . 
ಕನ್ವಾಲ್ ವಿಲ್ಕು ( XIX ) 2000ದಲ್ಲಿ ಮತ್ತು ದೇವಯಾನಿ 
ಬೋರೋಲೆ ( XXV ), ಈ ಇಬ್ಬರೂ ತಲಾ ಹದಿನಾರು 
ತಿಂಗಳ ಕಾಲ ಅಂಟಾರ್ಕ್ಟಿಕದಲ್ಲಿ ಮೂರ್ತ ಚಳಿಗಾಲವನ್ನು 
ಕಳೆದು ಮತ್ತೊಂದು ಮೈಲಿಗಲ್ಲನ್ನು ಸ್ಥಾಪಿಸಿದರು. 
ಪುರುಷರಷ್ಟೇ ಇರುವ ಇಲ್ಲಿ ಒಬ್ಬಂಟಿ ಮಹಿಳೆಯರಾಗಿ 
ಅವರ ಸಂಗಡ ಇರುವುದೆಂದರೆ ನಿಮಗೆ ಹೇಗೆನ್ನಿಸಿತು ? 


' ಪ್ರತಿ ಸಾಹಸ ಯಾನದ ಸದಸ್ಯರೂ ನಮ್ಮನ್ನು ತುಂಬ 
ಗೌರವದಿಂದಲೇ ನೋಡಿಕೊಂಡರು . ಅದೊಂದು 
ಅವಿಸ್ಮರಣೀಯ ಅನುಭವ' ಎನ್ನುತ್ತಾರೆ ಈ 
ಮಹಿಳೆಯರು. 


ಡಾ . ಪಿ . ಎಸ್ , ಪಾಂಡೆ . 


ರಾಷ್ಟ್ರೀಯ ಅಂಟಾರ್ಕ್ಟಿಕ ಮತ್ತು ಸಾಗರ ಸಂಶೋಧನಾ ಕೇಂದ್ರ 


ನಿರ್ದೇಶಕ ಡಾ|| ಪಿ .ಸಿ. ಪಾಂಡೆ. ಇಂದು ಈ ಕೇಂದ್ರ 
ಸೂಕ್ಷ್ಮ ಜೀವಿವಿಜ್ಞಾನ, ಸಾಗರಾಧ್ಯಯನ, ಜಲಜ 
ಶಿಲಾಧ್ಯಯನ, ಪ್ರಾಗ್ರಾಯುಗುಣ, ಹಿಮವಿಜ್ಞಾನ 
ಮುಂತಾದ ವಿಭಾಗಗಳಲ್ಲಿ ಕೆಲಸ ಮಾಡಲು 
ಅನುವಾಗುವಂತೆ ಆಧುನಿಕ ಪ್ರಯೋಗಾಲಯಗಳನ್ನು 
ಹೊಂದಿದೆ. ಇಲ್ಲಿ ಸ್ಥಾಪಿಸಿರುವ ಉನ್ನತ ಮಟ್ಟದ ಶುದ್ದ 
ಹಿಮಗಡ್ಡೆಯ ತಿರುಳಿನ ಪ್ರಯೋಗಾಲಯವು ಈ 
ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿನ ಏಕೈಕ 
ಪ್ರಯೋಗಾಲಯ . 


- ಅಂಟಾರ್ಕ್ಟಿಕ ಸಾಹಸ ಯಾತ್ರೆಯ ತಂಡವನ್ನು ಆಯ್ಕೆ 
ಮಾಡಲು ಕಠಿನತಮ ವಿಧಾನಗಳನ್ನು ಅನುಸರಿಸ 
ಲಾಗುತ್ತದೆ. ಈ ಪ್ರಕ್ರಿಯೆ ಮಾರ್ಚ್ ತಿಂಗಳಲ್ಲಿ 
ಪ್ರಾರಂಭವಾಗುತ್ತದೆ . ಆಗ ಗೋವದ ಈ ಕೇಂದ್ರ ಕಚೇರಿ 
ದೇಶದ ಪ್ರಮುಖ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿ 
ಅಂಟಾರ್ಕ್ಟಿಕದಲ್ಲಿ ಸಂಶೋಧನೆಯಲ್ಲಿ ನಿರತರಾಗಲು 
ಬಯಸುವ ಆಸಕ್ತ ವಿಜ್ಞಾನಿಗಳಿಂದ ಸಲಹೆ, ಸೂಚನೆ 
ಗಳನ್ನು ಆಹ್ವಾನಿಸುತ್ತದೆ . ಕೂಲಂಕಷವಾಗಿ ಪರಿಶೀಲಿಸಿದ 
ನಂತರ ಅಲ್ಲಿನ ಯೋಜನೆಗಳ ಆಯ್ಕೆ ನಡೆಯುತ್ತದೆ. 
ತಂಡದ ಸದಸ್ಯರ ಸಂಖ್ಯೆಯನ್ನು ಹಸ್ತಗೊಳಿಸಲಾಗುತ್ತದೆ. 
ಇಂಥ ತಂಡ ಹೇಗಿರುತ್ತದೆಂದರೆ ಅದು ಭಾರತೀಯ 
ಸಮಾಜದ ವಿಶಾಲವ್ಯಾಪ್ತಿಯ ಎಲ್ಲ ಜನರನ್ನು ಪ್ರತಿ 
ನಿಧಿಸುವಂತಿರುತ್ತದೆ . ಇಲ್ಲಿ ಆಯ್ಕೆ ಮಾಡುವಾಗ ದೇಶದ 
ಬೇರೆ ಬೇರೆ ಪ್ರಾಂತ್ಯಗಳ ಬೇರೆ ಬೇರೆ ಕ್ಷೇತ್ರಗಳಲ್ಲಿ 
ಅನುಭವವಿರುವವರನ್ನು ಗಮನದಲ್ಲಿ ಇಟ್ಟುಕೊಳ್ಳ 
ಲಾಗುತ್ತದೆ . ವಿಶ್ವವಿದ್ಯಾಲಯಗಳು , ರಕ್ಷಣಾ ಇಲಾಖೆಯ 
ಪ್ರಯೋಗಾಲಯಗಳು, ಸಂಶೋಧನಾ ಸಂಸ್ಥೆಗಳು 
ಮುಂತಾದವುಗಳ ಪ್ರಾತಿನಿಧ್ಯವಿರುತ್ತದೆ . ಅಲ್ಲದೆ ಮೈತ್ರಿಯ 
ಸಂಶೋಧನಾ ಕೇಂದ್ರವನ್ನು ಸುವ್ಯವಸ್ಥಿತ ಸ್ಥಿತಿಯಲ್ಲಿಡಲು 
ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಲು ರಕ್ಷಣಾ 
ಇಲಾಖೆಯ ಸಿಬ್ಬಂದಿ ಕೂಡ ಇದರಲ್ಲಿ ಪಾಲ್ಗೊಳ್ಳುತ್ತದೆ. 
ಆಯ್ಕೆಯಾದ ಸದಸ್ಯರು ದೆಹಲಿಯ ಅಖಿಲ ಭಾರತ 
ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ತಪಶೀಲು 
ವೈದ್ಯಕೀಯ ಪರೀಕ್ಷೆಗೆ ಒಳಪಡುತ್ತಾರೆ. ಇದರಲ್ಲಿ 
ಉತ್ತೀರ್ಣರಾದವರಿಗೆ ಪರಿಣತ ಪರ್ವತಾರೋಹಿಗಳಿಂದ 
ಹಿಮ ಪರಿಸರಕ್ಕೆ ಹೊಂದಿ ಕೊಳ್ಳುವಂತೆ ತರಪೇತಿ ಮತ್ತು 
ಅನುಭವ ನೀಡಲಾಗುತ್ತದೆ . 

ಇಷ್ಟಾದಮೇಲೆ ತಂಡ ಸಾಹಸ ಯಾತ್ರೆಗೆ 
ಸಿದ್ದವಾದಂತೆಯೇ . ತಂಡವು ಎನ್. ಸಿ. ಎ. ಓ.ಆರ್. 


ಆವರಣದಲ್ಲಿ ಸೇರುತ್ತದೆ. ಇಲ್ಲಿ ಕೊನೆ ಘಳಿಗೆಯ 
ಸೂಚನೆಗಳನ್ನು ನೀಡಲಾಗುತ್ತದೆ. ವಿದೇಶೀ 
ವಿನಿಮಯವನ್ನು ವ್ಯವಸ್ಥೆಗೊಳಿಸಲಾಗುತ್ತದೆ. ಅಧಿಕೃತ 
ದಾಖಲೆಗಳನ್ನು ಹಸ್ತಾಂತರಮಾಡಲಾಗುತ್ತದೆ. ನಿಮಗೆ 
ಶುಭವಾಗಲಿ' ಎಂದು ಹಾರೈಸುತ್ತಾರೆ. ಮೊದಮೊದಲು 
ಸಾಹಸಯಾತ್ರೆಯ ಸದಸ್ಯರು ಗೋವದಲ್ಲಿ ಹಡಗನ್ನೇರಿ 
ಯಾತ್ರೆಗೆ ಹೊರಡುತ್ತಿದ್ದರು. ಆಗ ಅಂಟಾರ್ಕ್ಟಿಕ ತಲಪಲು 
20 ದಿನಗಳು ಬೇಕಾಗುತ್ತಿದ್ದುವು. ಅನಂತರ ದಕ್ಷಿಣ 
ಆಫ್ರಿಕದ ಕೇಪ್ ಟೌನ್‌ವರೆಗೆ ವಿಮಾನಯಾನ ಮಾಡುವ 
ಅನುಕೂಲತೆಗಳನ್ನು ಕಲಿಸಲಾಯಿತು. ಅಲ್ಲಿಂದ ಕರಾರು 
ಮಾಡಿಕೊಂಡ ಹಡಗಿನಲ್ಲಿ ತಂಡ ಪ್ರಯಾಣಿಸುತ್ತದೆ. 
ಇಲ್ಲಿಂದ ಅಂಟಾರ್ಕ್ಟಿಕ ತಲಪಲು ಎರಡು ದಿನ ಸಾಕು. 
ಇದರಿಂದ ಯಾನದ ದಿನಗಳು ಕಡಿತಗೊಳ್ಳುತ್ತವೆ. ನೌಕೆ 
ಅಂಟಾರ್ಕ್ಟಿಕ ತೀರಕ್ಕೆ ಬಂದಮೇಲೆ ಸದಸ್ಯರು ನಿಗದಿತ 
ಹೆಲಿಕ್ಯಾಪ್ಟರ್‌ಗಳಲ್ಲಿ ಮೈತ್ರಿ ಕೇಂದ್ರ ತಲಪುತ್ತಾರೆ . ಈ 
ಹೆಲಿಕ್ಯಾಪ್ಟರುಗಳನ್ನು ಯಾತ್ರೆಗೆ ಬಳಸುವ ಅದೇ 
ಹಡಗಿನಲ್ಲಿ ತಂದಿರುತ್ತಾರೆ . ಒಮ್ಮೆ ನೌಕೆ ಅಂಟಾರ್ಕ್ಟಿಕದ 
ತೀರ ತಲಪಿತೆಂದರೆ ಅಲ್ಲಿಂದ ನೌಕೆಯಲ್ಲಿ ತಂದ 
ಸಾಮಾನು ಸರಂಜಾಮುಗಳನ್ನು ಇಳಿಸಲಾಗುತ್ತದೆ. 
ಅವನ್ನೆಲ್ಲ ಟೈಲರ್‌ಗೆ ಹಾಕಿ ಹಿಮದ ಮೇಲೆ ಓಡುವ 
ವಾಹನಗಳಿಗೆ ಕಟ್ಟಿ ಒಂದರ ಹಿಂದರಂತೆ ಒಂದು 
ಬೆಂಗಾವಲಾಗಿ ಹೊರಡುತ್ತವೆ . ಯಾನದುದ್ದಕ್ಕೂ 
ನೂರಾರು ಕಿಲೋ ಮೀಟರುಗಳ ದೂರ ಹಿಮಗಡ್ಡೆಯ 
ನೆಲ ಅತ್ಯಂತ ದುರ್ಗಮವಾದ್ದು , ಭೀಕರ 


ಬಿರುಗಾಳಿಯನ್ನು ಎದುರಿಸಬೇಕಾಗುತ್ತದೆ . ತಲಪಬೇಕಾದ 
ಗುರಿಗೆ ಒಯ್ಯಲು ತಂಡದ ನಾಯಕನ ಹೆಗಲಮೇಲೆ 
ಭಾರಿ ಹೊಣೆ ಇರುತ್ತದೆ. ಕೆಲವೊಮ್ಮೆ ಮಾರ್ಗದಲ್ಲಿ 
ಹಿಮದ ಬಿರುಗಾಳಿಗೆ ತುತ್ತಾಗಬಹುದು. ಅಲ್ಲದೆ 
ಸಾಗುವಾಗ ವಾಹನಗಳು ಹಿಮಕರಗಿ ನೀರಾದ ಜಾಗದಲ್ಲಿ 
ಸಿಕ್ಕಿಹಾಕಿಕೊಳ್ಳಬಹುದು. ಈಗ ಅಲ್ಲಿಗೆ ಒದಗಿಬಂದಿರುವ 
ಅನುಕೂಲತೆಗಳು ಸಾಕಷ್ಟಿವೆ. ಮುಖ್ಯವಾದ ವಿಜ್ಞಾನಿ 
ಗಳನ್ನು ಮತ್ತು ಸದಸ್ಯರನ್ನು ವಿಮಾನದಲ್ಲಿ ಮೈತ್ರಿಯ 
ಕೇಂದ್ರಕ್ಕೆ ನೇರವಾಗಿ ಒಯ್ಯಬಹುದು. ಕೇಪ್ ಟೌನ್‌ನಿಂದ 
- ಎಂಟು ಗಂಟೆ ಪ್ರಯಾಣ ಅಷ್ಟೇ . 
- ಸಾಹಸ ಯಾತ್ರೆಯ ಸದಸ್ಯರು ಅವರ ವೈಜ್ಞಾನಿಕ 
ಕಾರ್ಯ ಚಟುವಟಿಕೆಗಳಲ್ಲಷ್ಟೇ ಭಾಗಿಯಾಗುವುದಿಲ್ಲ. 
ತೀರ ಒಳಪ್ರದೇಶದಲ್ಲಿ ಅಡ್ಡಹಾಯುತ್ತ, ಪರೀಕ್ಷಿಸುತ್ತ 
ಪ್ರಯೋಗದಲ್ಲಿ ತೊಡಗುತ್ತಾರೆ. ದತ್ತಾಂಶಗಳನ್ನು 
ಸಂಗ್ರಹಿಸುತ್ತಾರೆ. ಅಲ್ಲದೆ ತಾವು ವಾಸಿಸುವ ಮನೆಯಲ್ಲಿನ 
ಕೆಲಸ , ಕಾರ್ಯಗಳನ್ನು ಅವರೇ ಮಾಡಬೇಕಾಗುತ್ತದೆ. 
ಅಡುಗೆ ಮನೆಯಲ್ಲೂ ಸರತಿಯಂತೆ ಅಡುಗೆ 
ಕೆಲಸಗಳಿಗೂ ಗಮನ ಕೊಡಬೇಕಾಗುತ್ತದೆ. ಶಕ್ತಿ 
ಉತ್ಪಾದನೆಯ ವ್ಯವಸ್ಥೆ ಸರಿಯಾಗಿ ಕೆಲಸ 
ನಿರ್ವಹಿಸುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ಇದರ 
ಜೊತೆಗೆ ಅಲ್ಲಿ ಉತ್ಪಾದನೆಯಾಗುವ ಕಸದ ವಿಲೇವಾರಿ 
ಕೆಲಸವೂ ಅವರದೇ . ಅಂಟಾರ್ಕ್ಟಿಕದಲ್ಲಿ ಪರಿಸರ 
ಸಂರಕ್ಷಣೆಯ ವಿಚಾರದಲ್ಲಿ ಕಠಿನ ನಿರ್ಬಂಧಗಳಿವೆ. 
ಮೊದಲೇ ಸೂಚಿಸಿದ ವೈಜ್ಞಾನಿಕ ವಿಧಾನಗಳನ್ನು 


32 


ಅನುಸರಿಸಿ, ಕಸದ ವಿಲೇವಾರಿ ಮಾಡಬೇಕು. ನೆನಪಿರಲಿ, 
ಇದು ಮಲದ ವಿಲೇವಾರಿಗೂ ಅನ್ವಯಿಸುತ್ತದೆ. 

ಒಂದೇ ಬಾರಿಗೆ ಸುಮಾರು ಹದಿನಾರು ತಿಂಗಳನ್ನು 
ಅಲ್ಲಿನ ಕೇಂದ್ರದಲ್ಲಿ ಕಳೆದ ವ್ಯಕ್ತಿಗಳು ಹೆಚ್ಚೇನೂ ದೂರು 
ವುದಿಲ್ಲ. ನೀವು ಒಮ್ಮೆ ಅಂಟಾರ್ಕ್ಟಿಕಕ್ಕೆ ಹೋದಿರೆಂದರೆ, 
ಆ ಖಂಡದ ಸೊಗಸಿಗೆ ಮಾರುಹೋಗುತ್ತೀರಿ. ಅದರ 
ನಿರ್ಜನ ಪರಿಸರ , ಎರುಪೇರಾದ ಹಿಮಾಚ್ಛಾದಿತ ನೆಲ, 
ಕಿಂಚಿತ್ತೂ ಕಲುಷಿತಗೊಳ್ಳದ ಶುದ್ದ ಹಿಮ, ಅದು 
ಶ್ವೇತಖಂಡ. ನೀವು ಅದನ್ನು ಪ್ರಶಂಸಿಸತೊಡಗುತ್ತೀರಿ. 
ಅದರ ಆಕರ್ಷಣೆಯಲ್ಲಿ ನೀವು ಕಳೆದುಹೋಗುತ್ತೀರಿ. 
ಅಲ್ಲಿ ಒಂದಲ್ಲ ಅನೇಕ ಬಾರಿ ಚಳಿಗಾಲ ಕಳೆಯಲು 
ಇಚ್ಚಿಸುವ ಸದಸ್ಯರೂ ಉಂಟು. ( ಚಳಿಗಾಲವಾಸವೆಂದರೆ 
ಮುಂದಿನ ತಂಡ ಬಂದು ಈ ತಂಡವನ್ನು 
ಕಾರ್ಯದಿಂದ ವಿಮುಕ್ತಗೊಳಿಸುವವರೆಗೂ ಅಲ್ಲಿ 
ಇರಬೇಕಾಗುತ್ತದೆ. ಇದು ಒಂದು ವರ್ಷಕ್ಕಿಂತ ಹೆಚ್ಚಿನ 
ಕಾಲ ತೆಗೆದುಕೊಳ್ಳುತ್ತದೆ). ಭಾರತದ ಕೇಂದ್ರವು ರಷ್ಯದ 
ಕೇಂದ್ರ ನೋವೊಲಜರ್ವಾಸೌಕಯ ಕೇಂದ್ರಕ್ಕೆ ತುಂಬ 
ಸಮೀಪದಲ್ಲಿದೆ. ದೀರ್ಘ ಚಳಿಗಾಲದಲ್ಲಿ ಎರಡೂ 


ತಂಡದ ಸದಸ್ಯರು ಪರಸ್ಪರ ಭೇಟಿಯಾಗುತ್ತಾರೆ. 
ಚಳಿಗಾಲ ಪರಾಕಾಷ್ಠೆಯಲ್ಲಿದ್ದಾಗ ಅಂದರೆ ಜೂನ್ 
ತಿಂಗಳ 21ರಂದು ನಮಗೆ ದಿನ ದೀರ್ಘವಾಗುವ 
ಸಮಯ. ಮೈತ್ರಿಯಲ್ಲಿರುವ ವಿಜ್ಞಾನಿಗಳಿಗೆ ಅದು 
ಚಳಿಗಾಲದ ಉತ್ತುಂಗ, ಇಡೀ ಅಂಟಾರ್ಕ್ಟಿಕದ ಎಲ್ಲ 
ಕೇಂದ್ರಗಳಲ್ಲಿ ಮಧ್ಯ ಚಳಿಗಾಲದ ದಿನ ಎಂದೇ 
ಆಚರಿಸುತ್ತಾರೆ. ಆಗ ನೆರೆಯ ಕೇಂದ್ರದ ಸದಸ್ಯರು 
ನಮ್ಮಲ್ಲಿಗೆ ಬಂದು ಅವರ ಅನುಭವ ಹಂಚಿಕೊಳ್ಳುವ 
ಮೂಲಕ ಏಕಾಂಗಿತನವನ್ನು ಹೋಗಲಾಡಿಸುತ್ತಾರೆ. ತೀವ್ರ 
ಚಳಿಗಾಲದ ತಿಂಗಳೆಂದರೆ ಅದು ಕತ್ತಲಿನ ದಿನಗಳೂ 
ಹೌದು. ಹೊರಗೆ ಸೂರ್ಯನ ಬೆಳಕಿರುವುದಿಲ್ಲ, ಹೀಗಾಗಿ 
ಅನೇಕ ಸದಸ್ಯರು ಕೇಂದ್ರಗಳ ಒಳಗೇ ಉಳಿದು 
ಕೊಳ್ಳಬೇಕಾಗುತ್ತದೆ. ಈ ಅವಧಿಯಲ್ಲಿ ತಮ್ಮಲ್ಲಿರುವ ಸುಪ್ತ 
ಪ್ರತಿಭೆಗಳನ್ನು ಇನ್ನಷ್ಟು ಹರಿತಗೊಳಿಸಲು ಬಳಸಿ 
ಕೊಳ್ಳುತ್ತಾರೆ (ಮೇಲಿನ ಚಿತ್ರವನ್ನು ಗಮನಿಸಿ, ರಷ್ಯದ 
ಸದಸ್ಯನೊಬ್ಬ ಭಾರತ ತಂಡದ ನಾಯಕನ ಚಿತ್ರವನ್ನು 
ಕುಂಚದಲ್ಲಿ ಬಿಡಿಸಿದ್ದಾನೆ). 


33 


ಅಂಟಾರ್ಕ್ಟಿಕದ ವಿಜ್ಞಾನ 


ಇದುವರೆಗೆ ನಾವು ಅಂಟಾರ್ಕ್ಟಿಕ , ಬಹುದೂರದ , - ಪ್ರಮುಖ ಪ್ರಯೋಗಾಲಯಗಳಲ್ಲಿ ಇದೊಂದೆಂದು 
ಒಂಟಿಯಾಗಿರುವ, ಹಿಮ ಹೆಪ್ಪುಗಟ್ಟಿರುವ ಖಂಡ ಪರಿಗಣಿತವಾಗಿದೆ. 185 ವರ್ಷಗಳ ಹಿಂದೆ ಅಂಟಾರ್ಕಿಕ 
ಎಂಬುದನ್ನು ತಿಳಿದುಕೊಂಡೆವು. ನಿಶ್ಚಯವಾಗಿ ಈ ಖಂಡ ಹೇಗಿರಬಹುದೆಂಬ ಪರಿಕಲ್ಪನೆಯೂ 
ಗ್ರಹದ ಮೇಲೆ ಹೆಚ್ಚು ಮಾನವ ಚಟುವಟಿಕೆ ಇಲ್ಲದ ಮಾನವನಿಗಿರಲಿಲ್ಲ. ಕಳೆದ 50 ವರ್ಷಗಳಿಂದಷ್ಟೇ ಈ 
ಖಂಡವೆಂದರೆ ಇದೇ . ಈ ಕಾರಣಕ್ಕಾಗಿಯೇ ಜಗತ್ತಿನ ವಿಶಾಲ ಧ್ರುವ ಮರುಭೂಮಿಯನ್ನು ಆಸ್ಥೆಯಿಂದ 


WEDDEL 


SEA 


EAST 
ANTARCTICA 


RONNE 
ICE SHELF 


POLE OF RELATIVE 

NECESSIBILITY 


SOUTH POLE 


Y WEST 
ANTARCTICA 


Elevation 
(Metres ) 


ROSS 
WICE SHELF 


4000 
3500 
3000 
2500 
2000 


ROSS SEA 


1500 


1000 


EAST ICE CAP 


TRANS ANTARCTIC 

MOUNTAINS 


WEST ICE 

CAP 


ROSS ICE SHELF 


ಅಂಟಾರ್ಕ್ಟಿಕ ಭೌತಲಕ್ಷಣಗಳು 


34 


ಖಂಡವೆಂದು ಕರೆಯುವ ನೆಲದ ಒಂದು ಭಾಗವಾಗಿತ್ತು. 
ಈ ಮಹಾಖಂಡವು 150 ದಶಲಕ್ಷ ವರ್ಷಗಳ ಹಿಂದೆ 
ಒಡೆಯಲು ಪ್ರಾರಂಭಿಸಿತು. ಅದರ ಅನೇಕ ತುಂಡುಗಳು 


ಶೋಧಿಸಲು ಹೊರಟಿದ್ದಾರೆ. ಇಂದು ದಕ್ಷಿಣ ಧ್ರುವ 
ಮತ್ತು ಅದರ ಸುತ್ತ ಆವರಿಸಿರುವ ಖಂಡದ 
ಭೂವಿಜ್ಞಾನ, ಖಭೌತವಿಜ್ಞಾನ, ಸಾಗರಜೀವಿ ವಿಜ್ಞಾನ, 
ಪರಿಸರ ವಿಜ್ಞಾನ ಮುಂತಾದವನ್ನು ಅಧ್ಯಯನ ಮಾಡಲು 
ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ವಿಜ್ಞಾನಿಗಳು 
ಬರುತ್ತಿದ್ದಾರೆ. 


ದಶಲಕ್ಷ ವರ್ಷಗಳ ಹಿಂದೆ 130 


200 ದಶಲಕ್ಷ ವರ್ಷಗಳ ಹಿಂದೆ 


1 % 


ಇಂದು 


²70 
ದಶಲಕ್ಷ ವರ್ಷಗಳ ಹಿಂದೆ 


ಅಂಟಾರ್ಕ್ಟಿಕದ ಭೌತ ಭೂಗೋಳ ವಿವರಣೆ ಯಾವ 
ಬಗೆಯದು? 
- ಭೌಗೋಳಿಕವಾಗಿ ಅಂಟಾರ್ಕ್ಟಿಕ ಖಂಡ ಎರಡು 
ಪ್ರಮುಖ ಘಟಕಗಳನ್ನು ಒಳಗೊಂಡಿದೆ. ಪೂರ್ವ 
ಅಂಟಾರ್ಕ್ಟಿಕವು ( ಬಹುತೇಕ ಗ್ರೀನ್‌ವಿಚ್‌ನಿಂದ ಪೂರ್ವಕ್ಕೆ) 
ಒಂದೇ ಒಂದು ಮಹಾ ಖಂಡೀಯ ಪ್ರಸ್ಥಭೂಮಿಯನ್ನು 
ಒಳಗೊಂಡಿದೆ . ಪಶ್ಚಿಮ ಅಂಟಾರ್ಕ್ಟಿಕವು (ಗ್ರೀನ್ವಿಚ್ 

ಭೂಖಂಡಗಳ ಅಲೆತ 
ನಿಂದ ಪಶ್ಚಿಮಕ್ಕೆ ಸಣ್ಣ ಸಣ್ಣ ಪ್ರಸ್ಥಭೂಮಿಗಳ ತುಂಡು 
ಗಳಿಂದ ಆಗಿದೆ. ಹಿಮಗಡ್ಡೆ ಆವರಿಸಿರುವ ಒಂದು 

ಕ್ರಮೇಣ ಒಂದರಿಂದ ಮತ್ತೊಂದು ದೂರ ಸರಿಯಲು 
ಬಗೆಯ ದ್ವೀಪ ಸಮೂಹವನ್ನೂ ಇದು ನಿರ್ಮಿಸಿದೆ. 

ಪ್ರಾರಂಭಿಸಿದವು. ಅವುಗಳಿಂದಾದವುಗಳೇ ಇಂದಿನ 
ಪೂರ್ವ ಅಂಟಾರ್ಕ್ಟಿಕ ಭಾಗವು ಆದಿ ಜೀವಿಕಲದ ದಕ್ಷಿಣ ಅಮೆರಿಕ, ಆಫ್ರಿಕ, ಭಾರತ, ಆಸ್ಟ್ರೇಲಿಯ 
( 2500 - 540 ದಶಲಕ್ಷ ವರ್ಷಗಳ ಹಿಂದಿನ) . (ನ್ಯೂಜಿಲೆಂಡ್ ಜೊತೆಗೆ) ಮತ್ತು ಅಂಟಾರ್ಕ್ಟಿಕ. 
ಶಿಲಾಪಾಕಜನಿತ ಮತ್ತು ರೂಪಾಂತರಿತ ಶಿಲೆಗಳಿಂದ ( ಗೊಂಡ್ವಾನ ಮಹಾಖಂಡವು ಬೇರೆ ಬೇರೆ ಕಾಲದಲ್ಲಿ 
ಮೈದಳೆದಿದೆ, ಭಾಗಶಃ ಆರ್ಷೇಯಕಲ್ಪದ ( 4000 - 2500 | ಹೇಗೆ ಒಡೆಯಿತು ಎಂದು ತೋರಿಸುವ ಅನುಕರಣ 
ದಶಲಕ್ಷ ವರ್ಷಗಳ ಹಿಂದಿನ) ಶಿಲೆಗಳಿಂದಲೂ ಕೂಡಿದೆ. 23373, www .ncaor.gov. in 202 GODFO 
ವಿಪರ್ಯಯವಾಗಿ ಪಶ್ಚಿಮ ಅಂಟಾರ್ಕ್ಟಿಕ ಭಾಗವು ಮಧ್ಯ ತಾಣವನ್ನು ನೋಡಬಹುದು). 
ಜೀವಿಕಲ್ಪದ ( 251 - 65 .5 ದಶಲಕ್ಷ ವರ್ಷಗಳ 
ಹಿಂದಿನ ) ಮತ್ತು ಆಧುನಿಕ ಜೀವಿಕಲದ ( 65 .5 ದಶಲಕ್ಷ ಹಿಂದೆ ಖಂಡಗಳು ಹೇಗೆ ನೆಲೆಯಾಗಿದ್ದವು 
ವರ್ಷಗಳಿಂದ ತೊಡಗಿ ಈಗಿನವರೆಗೆ) ಶಿಲೆಗಳಿಂದಾಗಿದೆ. ಎಂಬುದನ್ನು ಭೂವಿಜ್ಞಾನಿಗಳು ಕಂಡುಕೊಳ್ಳುವುದು 
ಇದು ಪರ್ಯಾಯವಾಗಿ ಅಗ್ನಿಪರ್ವತದ ಬೂದಿ ಮತ್ತು 

ಹೇಗೆ? 
ಲಾವಾರಸದಿಂದ ಗಟ್ಟಿಯಾದ ಶಿಲೆಗಳಿಂದಾಗಿದೆ. ಪೂರ್ವ 
ಅಂಟಾರ್ಕ್ಟಿಕದ ಹಿಮಟೊಪ್ಪಿಯು ಪಶ್ಚಿಮದಕ್ಕಿಂತ ಹೆಚ್ಚು ಖಂಡಗಳ ಈಗಿನ ರೂಪರೇಖೆ - ಅವುಗಳ 
ಮಂದವಾಗಿದೆ. ಅಲ್ಲದೆ ಪೂರ್ವ ಅಂಟಾರ್ಕ್ಟಿಕ ಮೇಲೆ ಭೂವಿಜ್ಞಾನ, ಜೀವ್ಯವಶೇಷಗಳ ಲಭ್ಯತೆ, ಖಂಡಗಳ 
ಲಕ್ಷಣವೂ ಪಶ್ಚಿಮ ಅಂಟಾರ್ಕ್ಟಿಕದಕ್ಕಿಂತ ಹೆಚ್ಚು ನಡುವಿನ ಸಾಮ್ಯ ಇವೆಲ್ಲ ಏನು ಸೂಚಿಸುತ್ತವೆಂದರೆ 
ಎತ್ತರಿಸಿದೆ. ರಾಸ್ ಹಿಮಗಡ್ಡೆ ಮುಂಚಾಚಿನಲ್ಲಿ ಉನ್ನತ ಅವು ಒಂದರೊಡನೊಂದು ಕೂಡಿಕೊಂಡಿದ್ದವು. ಅಲ್ಲದೆ 
ವಾಗಿರುವ ಪಶ್ಚಿಮ ಅಂಟಾರ್ಕ್ಟಿಕದ ಎಲ್ ವರ್ತ್ ಅಂಟಾರ್ಕ್ಟಿಕ ಸದಾ ಶೈತ್ಯವಾಗಿರಲಿಲ್ಲ. ಅಲ್ಲಿ ಜೀವಿಸಲು 
ಪರ್ವತಶ್ರೇಣೆಯಲ್ಲಿರುವ ವಿಲ್ಸನ್ ಮ್ಯಾಸಿಫ್ ( 4892 ಬಾಧಕವಿರಲಿಲ್ಲ. ದಕ್ಷಿಣ ಧ್ರುವದಿಂದ ಕೇವಲ 500 
ಮೀ .) ಅತಿ ಎತ್ತರದ ಶೃಂಗ, 

ಕಿಲೋಮೀಟರ್ ದೂರದಲ್ಲಿ ಮರಳು ಶಿಲಾಸ್ತರಗಳಲ್ಲಿ 

ಲಭ್ಯವಿರುವ ಕಲ್ಲಿದ್ದಲು ನಿಕ್ಷೇಪಗಳಿಂದ ಅವು ಪ್ರಾಗ್ತಿವಿ 
ಭೂವಿಜ್ಞಾನ 

ಕಾಲದಲ್ಲಿ (240 - 300 ದಶಲಕ್ಷ ವರ್ಷ ) ಚೌಗಿನ 
ಒಂದು ಕಾಲದಲ್ಲಿ ಅಂಟಾರ್ಕ್ಟಿಕ ಖಂಡವು ಬಹು 

ಪರಿಸ್ಥಿತಿಯಲ್ಲಿ ಮತ್ತು ಶೈತ್ಯ ಮತ್ತು ತೇವಾಂಶವಿದ್ದ 
` ದೊಡ್ಡ ನೆಲ ರಾಶಿಯಾದ, ಭೂವಿಜ್ಞಾನಿಗಳು ಗೊಂಡ್ವಾನ - - ಬರುತ್ತದೆ. 

ವಾತಾವರಣದಲ್ಲಿ ಸಂಚಯನವಾಗಿವೆಯೆಂಬುದು ತಿಳಿದು 


35 


ದಶಲಕ್ಷ 
ವರ್ಷಗಳಲ್ಲಿ 


ಮಹಾಕಲ್ಪ 


ಕಲ್ಪ 


ದಶಲಕ್ಷ 


| ಮಹಾಕಲು ಕಲ್ಪ 


ಯುಗ. 


ವರ್ಷಗಳಲ್ಲಿ 


ದಶಲಕ್ಷ 
ವರ್ಷಗಳು | 


ಯುಗ 


ಪರ್ವ 


ಚತುರ್ಥ | 


ನಿಯೋಜಿನ್ 


ಮಧ್ಯಜೀವಿಕಲ್ಪ 


ದೃಶ್ಯಮಹಾಕಲ್ಪ 


ನವೀನಜೀವಕಲ್ಲ ತೃತೀಯ 


ಫಿಯಿಸ್ಟೋಸಿನ್ 
ಸ್ಥಿಯೋಸಿನ್ 


ಹೋಲೋಸಿನ್|ಅತ್ಯಾಧುನಿಕ ಹತ್ತುಸಾವಿರವರ್ಷಗಳಕೆಳಗೆ 


ಪೇಲಿಯೊಜಿನ್ 


500 


ಪ್ರಾಸ್ತೀವಿಕಲ್ಪ 


100 


ಕ್ರಿಟೇಷಿಯಸ್ 


1000 


ನಿಯೋಜಿನ್ 


ಮಯೋಸಿನ್ 


ಮಧ್ಯಜೀವಿಕಲ್ಪ 


ಜುರಾಸಿಕ್ 


1500 | 


ಆದಿಜೀವಿಕಲ್ಪ 


200 


ಟ್ರಯಾಸಿಕ್ 


ווווווווווווווווווווווווווווווווווווווווווווווווו 


ದೃಶ್ಯಮಹಾಕಲ್ಪ 


2000 


ಪಶ್ಚಿಯನ್ 


ಆಲಿಗೋಸಿನ್ 


300 


ತೃತೀಯ| 


2500 


ಕೇಂಬ್ರಿಯನ್ಮಹಾಕಲ್ಪ| 


ಕಾರ್ಬಾನಿಫೆರಸ್ 


ದಿವೋನಿಯನ್ 


3000 


ಆರ್ಷೆಯ 


400 


ಪ್ರಾಗ್ಲೀವಿಕಲ್ಪ 


ಪೇಲಿಯೊಜೀನ್ 


ಸೈಲ್ಯೂರಿಯನ್ 


ಇಯೋಸಿನ್ 


3500 


ಆರ್ಡೊವಿಷಿಯನ್ 


| 


500 


| 


| 


4000 


||| 


ಕೇಂಬ್ರಿಯನ್ 


ಪ್ರಿಸ್ಕಾನ್ 


|| 


ಪೋಲಿಯೋಸಿನ್ 


3d 


| 


ವೆಂಡಿಯನ್ 


| 


4600 


600 


| 


ಭೂವೈಜ್ಞಾನಿಕ ಕಾಲ ಮಾನಕ 


A ಮೌಂಟ್ ಎರಬಸ್) 


ರಾಸ್ ದ್ವೀಪ 


18ರ್ 


90E 


90°W 


85° S 


75°s 


65°s : 


0° 


36 


ಮತ್ತು ಬಿಳಿ ದ್ವೀಪಗಳು , ಕಂದು ಪರ್ಯಾಯ ದ್ವೀಪ 
ಮತ್ತು ಮಿನಾ ಬ್ಲಫ್ ಮತ್ತು ಡಿಸ್ಕವರಿ ಮತ್ತು 
ಮಾರ್ನಿಂಗ್ ಎಂಬ ಪರ್ವತಗಳ ಕಡಿದಾದ ಭಾಗಗಳು . 
ಇವೆಲ್ಲ ಜ್ವಾಲಾಮುಖಿಗಳು ಬೇರೆ ಬೇರೆ ಜಾಗಗಳಿಂದ 
ಶಂಕುವಿನಾಕಾರದ ಕೊಳವೆ, ಬಿರುಕುಗಳಿಂದ ಬಸಾಲ್ಟ್ 
ಸಂಯೋಜನೆಯ ಲಾವಾರಸವನ್ನು ಪ್ತಿಯೋಸೀನ್ 
ಕಾಲದಿಂದ ತೊಡಗಿ ಆಧುನಿಕ ಕಾಲದವರೆಗೆ ಹೊರ 
ಚೆಲ್ಲಿದುದರ ಪರಿಣಾಮ . ಈ ಖಂಡದಲ್ಲಿರುವ ಕೆಲವೇ 
ಜ್ವಾಲಾಮುಖಿಗಳ ಪೈಕಿ ಮೌಂಟ್ ಎರಬಸ್ ಎನ್ನುವುದು 
ಅತ್ಯಂತ ಕ್ರಿಯಾಶೀಲವಾದದ್ದು. ಇದು ಬಹುಪಾಲು 
ಸತತವಾಗಿ, ಅದರ ಶೃಂಗದಲ್ಲಿರುವ ಕುಂಡದಿಂದ ಉಗಿ 
ಮತ್ತು ಅನಿಲಗಳನ್ನು ಕಕ್ಕುತ್ತಲೇ ಇದೆ. 


ಮೌಂಟ್ ಎರಬಸ್, ರಾಸ್ ಸಮುದ್ರ 


ಹಿಮಗಡ್ಡೆಯಡಿ ಶಿಲೆಗಳಿವೆಯೆ ? 


ಅಂಟಾರ್ಕ್ಟಿಕದಲ್ಲಿ ಜ್ವಾಲಾಮುಖಿಗಳಿವೆಯೆ ? 
- ಅಂಟಾರ್ಕ್ಟಿಕದಲ್ಲಿ ಜ್ವಾಲಾಮುಖಿ ಚಟುವಟಿಕೆ ಕೆಲವು 
ಭಾಗಗಳಿಗಷ್ಟೇ ಸೀಮಿತವಾಗಿದೆ. ಈ ಪೈಕಿ ರಾಸ್ 
ದ್ವೀಪದಲ್ಲಿರುವ ಮೌಂಟ್ ಎರಬಸ್ ಎನ್ನುವುದು 
ಗಮನಾರ್ಹವಾದುದು. ಈ ದ್ವೀಪ ಸಂಪೂರ್ಣವಾಗಿ 
ಜ್ವಾಲಾಮುಖಿಯಿಂದ ಹುಟ್ಟಿದೆ - ಅವೆಂದರೆ ಕಪ್ಪು 


- ಅಂಟಾರ್ಕ್ಟಿಕದ ಹಿಮಗಡ್ಡೆಯಡಿ ಏನಿದೆಯೆಂದು 
ತಿಳಿಯಲು ಭೂವಿಜ್ಞಾನಿಗಳು ನೆಲದಾಳದಲ್ಲಿ ಕೊರೆದು 
ನೋಡಿದ್ದಾರೆ. ವಾಸ್ತವವಾಗಿ ಅಂಟಾರ್ಕ್ಟಿಕದ ಬಹು ಚಿಕ್ಕ 


ಪರ್ವತ 
ಶ್ರೇಣಿ 


ಪೂರ್ವ 


ಅಂಟಾರ್ಕ್ಟಿಕ ಸುತ್ತಣ ಸಮುದ್ರ ತಳ 


31 


ಭಾಗ ಮಾತ್ರ ( ಶೇ . 2 ಭಾಗ) ಹಿಮಗಡ್ಡೆಯಿಂದ 
ಮುಕ್ತವಾಗಿದೆ . ಅಂಟಾರ್ಕ್ಟಿಕ ಖಂಡದ ಭೂವಿಜ್ಞಾನ, 
ಕಳೆದ ಅನೇಕ ಮಿಲಿಯನ್ ವರ್ಷಗಳಿಂದ ಅದು ಹೇಗೆ 
ವಿಕಾಸವಾಯಿತು ಎಂಬುದನ್ನು ಕುರಿತು ಭೂವಿಜ್ಞಾನಿಗಳು 
ವ್ಯಾಪಕವಾಗಿ ಅಧ್ಯಯನ ಮಾಡಿದ್ದಾರೆ . ಜಗತ್ತಿನ ಅತ್ಯಂತ 
ಹಳೆಯದಾದ ಎಂದರೆ ಮೂರು ಶತಕೋಟಿ 
ವರ್ಷಗಳಷ್ಟು ಹಳೆಯ ಶಿಲೆಗಳು ಅಂಟಾರ್ಕ್ಟಿಕದ ಒಂದು 
ಭಾಗದಲ್ಲಿದೆ ಎಂದರೆ ನಿಮಗೆ ಸೋಜಿಗವಾಗಬಹುದು. 
ಅಂಟಾರ್ಕ್ಟಿಕ ಖಂಡದ ಎದ್ದುಕಾಣುವ ಒಂದು 


ಲಕ್ಷಣವೆಂದರೆ ಟ್ರಾನ್ಸ್ ಅಂಟಾರ್ಕ್ಟಿಕ ಪರ್ವತಗಳು. ಈ 
ಲಕ್ಷಣವು ಪೂರ್ವ ( ವಿಶಾಲವಾದ್ದು) ಮತ್ತು ಪಶ್ಚಿಮ 
( ಚಿಕ್ಕದು) ಎಂದು ಅಂಟಾರ್ಕ್ಟಿಕವನ್ನು ವಿಭಜಿಸುತ್ತದೆ. 
2200 ಕಿಲೋ ಮೀಟರ್‌ಗೂ ಹೆಚ್ಚು ಪ್ರದೇಶವನ್ನು ಇದು 
ಆಕ್ರಮಿಸಿದೆ. 


ಹವಾಗುಣ 


- ಭೂಗ್ರಹದ ಮೇಲೆ ಅಂಟಾರ್ಕ್ಟಿಕ ಖಂಡ ಅತಿ 
ಶೀತಲ , ಅತಿ ಬಿರುಗಾಳಿಯ , ಅತಿ ಶುಷ್ಕ ಖಂಡ 
ವೆಂಬುದನ್ನು ನಾವೀಗಾಗಲೇ ಓದಿ ತಿಳಿದಿದ್ದೇವೆ. ಅಲ್ಲಿನ 
ಹವಾಮಾನ, ಬಿರುಗಾಳಿ , ಭೀಕರ ಚಂಡಮಾರುತಗಳು 
ಅಂಟಾರ್ಕ್ಟಿಕ ಖಂಡವನ್ನು ಪತ್ತೆ ಹಚ್ಚಿದಾಗಿನಿಂದ ಆ 
ಖಂಡಕ್ಕೆ ಸಮಾನಾರ್ಥಗಳು ಎನ್ನಿಸಿವೆ. ಈ 
ವಿದ್ಯಮಾನಗಳು ಆಧುನಿಕ ಶೋಧಕರಿಗೂ 
ಸವಾಲಾಗಿಯೇ ಪರಿಣಮಿಸಿದೆ. 


ಅಂಟಾರ್ಕ್ಟಿಕದ ಹವಾಮಾನ ಏಕೆ ಅಷ್ಟೊಂದು 
ಭೀಕರ ? 


4 


ಅಂಟಾರ್ಕ್ಟಿಕದ ಹವಾಗುಣ ಅಷ್ಟೊಂದು ಅನಾದರ 
ವಾಗಿರಲು ಅನೇಕ ಕಾರಣಗಳಿವೆ. ಬಹು ಮುಖ್ಯ 
ಕಾರಣವೆಂದರೆ ಖಂಡದ ಬಹು ಭಾಗವನ್ನು ಸದಾ 
ಆಕ್ರಮಿಸಿರುವ ಹಿಮದ ಹಾಳೆ , ಹಿಮಗಡ್ಡೆ ಬೆಳಕನ್ನು 
ದೊಡ್ಡ ಪ್ರಮಾಣದಲ್ಲೇ ಪ್ರತಿಫಲಿಸುತ್ತದೆ; ಶಾಖವನ್ನು 
ಹೀರಿಕೊಳ್ಳುವುದಿಲ್ಲ. ಉನ್ನತ ಅಕ್ಷಾಂಶಗಳಲ್ಲಿ ಸೂರ್ಯ 
ವಿಕಿರಣ ಹಾಯಲು ಹೆಚ್ಚು ಸಮಯ ತೆಗೆದು 
ಕೊಳ್ಳುವುದರಿಂದ ಅಲ್ಲಿ ಸೌರವಿಕಿರಣದ ಶಕ್ತಿ ಕುಗ್ಗುತ್ತದೆ, 
ಅಲ್ಲದೆ ಉನ್ನತ ಅಕ್ಷಾಂಶಗಳಲ್ಲಿ ಮೇಲ್ಮನಲ್ಲಿ ಸೌರಶಕ್ತಿ 


ಅಂಟಾರ್ಕ್ಟಿಕ ಸಾಗರ ಪ್ರವಾಹ ವ್ಯವಸ್ಥೆ 


ಅಂಟಾರ್ಕ್ಟಿಕ ವಿಜ್ಞಾನದ ಜಾಗತಿಕ ಪ್ರಸ್ತುತತೆ 


38 


ಓಜೋನ್ ಅಣು 


ಓಜೋನ್ ಕುಂದುತ್ತಿರುವ ವಲಯ 


ಓಜೋನ್ ರಂಧ 


ಓಜೋನ್ ಎಂದರೇನು? 


ಪಾತವಾದಾಗ ಅದು ವಿಶಾಲ ಪ್ರದೇಶದಲ್ಲಿ ಹರಡಿ 
ಹೋಗುತ್ತದೆ. ಏಕೆಂದರೆ ಮೇಲೆ ಪ್ರದೇಶವು ಒಳಬರುವ 
ಸೌರವಿಕಿರಣಕ್ಕೆ ಅಧಿಕ ಕೋನದಲ್ಲಿರುತ್ತದೆ. ಎಂದೇ 
ಉಷ್ಣವಲಯಗಳಿಗೆ ಹೋಲಿಸಿದಂತೆ ಧ್ರುವ ಪ್ರದೇಶಗಳ 
ಬಳಿ ಭೂಮೇಲ್ಮ , ಶಾಖ ಹೀರುವ ತೊಟ್ಟಿಯಾಗಿ 
ವರ್ತಿಸುತ್ತದೆ. ಧ್ರುವಗಳು ಬರಮಾಡಿಕೊಳ್ಳುವ ಶಕ್ತಿಗಿಂತ 
ಕಳೆದುಕೊಳ್ಳುವ ಶಕ್ತಿಯೇ ಅಧಿಕ. ಅಂದರೆ ವಿಕಿರಣ 
ಸಮತೋಲದ ಲೆಕ್ಕದಲ್ಲಿ ಅದು ಋಣಾತ್ಮಕ. ಇನ್ನೊಂದು 
ಮುಖ್ಯ ಅಂಶವೆಂದರೆ ಅಂಟಾರ್ಕ್ಟಿಕ ಖಂಡ ವಿಶಾಲ 
ವಾದ ದಕ್ಷಿಣ ಸಾಗರದಿಂದ ಆವೃತವಾಗಿದೆ. ಇದರೊಳಗೆ 
ಜಗತ್ತಿನ ಅತಿದೊಡ್ಡ ಪ್ರವಾಹಗಳಲ್ಲೊಂದಾದ ಅಂಟಾರ್ಕ್ಟಿಕ 
ಧ್ರುವ ಪರಿಭ್ರಮಣ ಪ್ರವಾಹ ( ಅಂಟಾರ್ಕ್ಟಿಕ್ ಸರ್ 
ಕಂಪೋಲಾರ್ ಕರೆಂಟ್ ) ಹರಿಯುತ್ತದೆ . ಅಂಟಾರ್ಕ್ಟಿಕದ 
ಧ್ರುವದ ಪರಿಭ್ರಮಣದ ಕನಿಷ್ಠ ವಾಯುಭಾರ ಪ್ರದೇಶ 
ದಿಂದಾಗಿ ಈ ಶೈತ್ಯ ಪ್ರವಾಹ ಹುಟ್ಟುತ್ತದೆ . ಈ ವಲಯವು 
( 60 ದಕ್ಷಿಣ ಮತ್ತು 65 ಡಿಗ್ರಿ ದಕ್ಷಿಣ ) ಕಡಿಮೆ 
ವಾಯುಒತ್ತಡದ ವಲಯವಾಗಿದ್ದು, ಪಶ್ಚಿಮದಿಂದ 
ಪೂರ್ವಕ್ಕೆ ಇಲ್ಲಿ ವ್ಯತ್ಯಯವಾಗಿ ಗಾಳಿ ಬೀಸುತ್ತದೆ . 
ಅಂಟಾರ್ಕ್ಟಿಕ ಧ್ರುವ ಪರಿಭ್ರಮಣ ಪ್ರವಾಹವೊಂದೇ ಇಡೀ 
ಭೂಗೋಳವನ್ನು ಸುತ್ತುವ ಏಕೈಕ ಪ್ರವಾಹ . ಏಕೆಂದರೆ 
ನೆಲದ ರಾಶಿ ಅದಕ್ಕೆ ತಡೆಯೊಡ್ಡುವುದಿಲ್ಲ. ಇದು 
ಅಂಟಾರ್ಕ್ಟಿಕ ಖಂಡವನ್ನು ಬೆಚ್ಚನೆಯ ಮೇಲೆ 
ಸಾಗರಪ್ರವಾಹ ಪರಿಣಾಮಗಳಿಂದ ಪ್ರತ್ಯೇಕಿಸುವುದಷ್ಟೇ 
ಅಲ್ಲ, ಕ್ರಮೇಣ ಹಿಮಗಡ್ಡೆ ಬೆಳೆಯಲು ಆ ಮೂಲಕ 


ಓಜೋನ್, ಆಕ್ಸಿಜನ್ನಿನ ಒಂದು ರೂಪ. 
ಸಾಮಾನ್ಯವಾಗಿ ಎರಡು ಪರಮಾಣುವಿನ ಬದಲು ಇದರ 
ಅಣು ಮೂರು ಆಕ್ಸಿಜನ್ ಪರಮಾಣುವನ್ನು 
ಹೊಂದಿರುತ್ತದೆ . ಇದು ನೀಲವರ್ಣದ ಅನಿಲ. 
ರಾಸಾಯನಿಕವಾಗಿ ಬಲು ಚುರುಕು . ಕಾಸಿದಾಗ ಅದು 
ವಿಷಕಾರಿ . ಅದರಲ್ಲೂ ಅಸ್ತಮ ಮತ್ತು ಇತರ 
ಉಸಿರಾಟದ ತೊಂದರೆ ಇರುವವರಿಗೆ ಹೆಚ್ಚು 
ಅಪಾಯಕಾರಿ. ಓಜೋನ್ ಅತಿನೇರಳೆ ಕಿರಣ ( ಅಲ್ಲಾ 
ವೈಲೆಟ್) ಗಳನ್ನು ಹೀರಿಕೊಳ್ಳುತ್ತದೆ . ಈ ಗುಣ ಭೂಮಿಯ 
ಮೇಲಿನ ಜೀವಿಗಳ ವಿಚಾರದಲ್ಲಿ ಹೆಚ್ಚು ಪ್ರಾಮುಖ್ಯ 
ಗಳಿಸುತ್ತದೆ. ಓಜೋನ್ ನಮ್ಮ ವಾಯುಗೋಳದಲ್ಲಿ 
ಸಹಜವಾಗಿ ಲಭ್ಯ. ನಮ್ಮ ವಾಯುಗೋಳವೋ 
ನೈಟ್ರೋಜನ್ ( ಒಟ್ಟಾರೆ ಶೇ . 78 ಭಾಗ) ಮತ್ತು 
ಆಕ್ಸಿಜನ್‌ನ್ನಿಂದ ( ಶೇ . 21 ಭಾಗ ) ಸಮೃದ್ಧವಾಗಿದೆ. 


ಅಂಟಾರ್ಕ್ಟಿಕದಲ್ಲಿ ಓಜೋನ್ ರಂಧ್ರ? 

1974ರಲ್ಲಿ ಅಮೆರಿಕದ ವಿಜ್ಞಾನಿಗಳಾದ ಮೇರಿಯೋ 
ಮಲಿನ ಮತ್ತು ಷರ್ವುಡ್ ರೌಲ್ಯಾಂಡ್, ಓಜೋನ್ ಸ್ತರ 
ಕುಗ್ಗಲು ಕ್ಲೋರೋಫ್ಲೋರೋಕಾರ್ಬನ್ ಎಂಬ 
ರಾಸಾಯನಿಕ ಬಹುಶಃ ಗಮನಾರ್ಹ ಪಾತ್ರ ವಹಿಸಿದೆ 


ನೆರವಾಗುತ್ತದೆ. 


39 


ಎಂದು ಪ್ರಮಾಣೀಕರಿಸಿ ತೋರಿಸಿದರು . ಸಿ. ಎಫ್ . ಸಿ. 
ಎಂದು ಪ್ರಸ್ವವಾಗಿ ಕರೆಯುವ ಈ ರಾಸಾಯನಿಕವು ಸ್ಥಿರ 
ಕೈಗಾರಿಕಾ ಅನಿಲವಾಗಿದ್ದು, ಮುಖ್ಯವಾಗಿ ಕ್ಲೋರಿನ್, 
ಫ್ಲೋರಿನ್ ಮತ್ತು ಬೋಮಿನ್‌ಗಳನ್ನು ಒಳಗೊಂಡಿರುತ್ತದೆ. 
ಇದನ್ನು ರೆಫ್ರಿಜಿರೇಟರ್ ವ್ಯವಸ್ಥೆಗಳಲ್ಲಿ, ಹವಾನಿಯಂತ್ರಕ 
ಗಳಲ್ಲಿ, ವಾಯುಕಲಿಲ (ಏರೋಸಾಲ್) ಗಳಲ್ಲಿ , ದ್ರಾವಕ 
ಗಳಲ್ಲಿ ಹಾಗೂ ಕೆಲವು ಬಗೆಯ ಪ್ಯಾಕಿಂಗ್ ಉತ್ಪಾದನೆ 
ಯಲ್ಲಿ ಬಳಸಲಾಗುತ್ತದೆ. ಅಂಟಾರ್ಕ್ಟಿಕದ ನೆತ್ತಿಯಲ್ಲಿ, 
ಓಜೋನ್ ಸ್ತರದಲ್ಲಿ ರಂಧ್ರವಿರುವುದನ್ನು 1985ರಲ್ಲಿ 
ಪತ್ತೆಹಚ್ಚಲಾಯಿತು. ಅಂಟಾರ್ಕ್ಟಿಕದ ಹ್ಯಾಲಿಬೇ ಎಂಬ 
ಕೇಂದ್ರದಲ್ಲಿ ಬ್ರಿಟಿಷ್ ವಿಜ್ಞಾನಿಗಳು ತಾವು ಮಾಡಿದ 
ಮಾಪನದ ಫಲಿತಾಂಶಗಳನ್ನು ನೋಡಿದಾಗ , ಆಗ ತಮ್ಮ 
ಉಪಕರಣಗಳಲ್ಲೇ ಏನೋ ದೋಷವಿರಬಹುದೆಂದು 
ಅವರು ಭಾವಿಸಿದ್ದರು. ತಕ್ಷಣವೇ ಉಪಕರಣಗಳನ್ನೇ 
ಬದಲಾಯಿಸಿಬಿಟ್ಟರು. ಆದರೆ ಈಗಿನ ಫಲಿತಾಂಶವೂ 
ಹಿಂದಿದ್ದಂತೆ ಅಪಾಯದ ಸ್ಥಿತಿಯನ್ನೇ ತೋರಿಸಿತು. 
ಅವರ ತೀರ್ಮಾನಗಳನ್ನು ನೇಚರ್ ಎಂಬ ವೈಜ್ಞಾನಿಕ 


ಪತ್ರಿಕೆಯಲ್ಲಿ ಪ್ರಕಟಿಸಿದರು . ಆಗ ಜಗತ್ತು ಇತ್ತ ಗಮನ 
ಹರಿಸಿ ತುರ್ತಾಗಿ ಏನಾದರೂ ಮಾಡಬೇಕೆಂದು 
ಧಾವಿಸಿತು. ಆಗಾಗ ಕೇಳುವ ಪ್ರಶ್ನೆಯೆಂದರೆ ಓಜೋನ್ 
ಸ್ತರದಲ್ಲಿ ರಂಧ್ರವು ಅಂಟಾರ್ಕ್ಟಿಕದ ನೆತ್ತಿಯಲ್ಲಷ್ಟೇ ಏಕೆ 
ಕಾಣಿಸಿಕೊಳ್ಳುತ್ತದೆ? ಧ್ರುವೀಯ ರಾತ್ರಿಗಳಲ್ಲಿ ಕೆಲವೊಮ್ಮೆ 
ಸರಗೋಳದಲ್ಲಿ ಉಷ್ಣತೆ - 100 ಡಿಗ್ರಿ ಸೆಂ .ನಷ್ಟು 
ಕೆಳಗಿಳಿಯುತ್ತದೆ. ಕಡಿಮೆ ಉಷ್ಣತೆಯಲ್ಲಿ ಓಜೋನ್ 
ಅನಿಲಗಳ ವಿಘಟನೆ ಪ್ರಬಲವಾಗುತ್ತ ಹೋಗುತ್ತದೆ. 
ವಸಂತಕಾಲದ ಪ್ರಾರಂಭಕ್ಕೆ ( ಸೆಪ್ಟೆಂಬರ್‌ನಿಂದ 
ಅಕ್ಟೋಬರ್) ಇದು ಇನ್ನಷ್ಟು ದುಸ್ಥಿತಿಗೆ ತಲಪುತ್ತದೆ. 
ಪ್ರತಿವರ್ಷವೂ ಅಂಟಾರ್ಕ್ಟಿಕದ ಬಾನಿನಲ್ಲಿ ಹಿಮದ 
ಮೋಡಗಳ ಶೈತ್ಯದ ಮುಂಚಾಚು ಹಾಯುತ್ತದೆ. ವರ್ಷದ 
ಅದೇ ಕಾಲಕ್ಕೆ ಸೂರ್ಯ ಚಳಿಗಾಲದ ಕತ್ತಲನ್ನು ಸರಿಸಿ , 
ಖಂಡದಲ್ಲಿ ಕಾಣಿಸಿಕೊಳ್ಳುತ್ತದೆ. ಸೂರ್ಯನ ಬೆಳಕು 
ಹಿಮದ ಮೋಡಗಳು ಮತ್ತು ಸಿ.ಎಫ್. ಸಿ. ಒಟ್ಟಾರೆ ಸೇರಿ 
ಓಜೋನನ್ನು ನಾಶಮಾಡುತ್ತವೆ . 


G 


(EL 


ಓಜೋನ್‌ನಲ್ಲಿ ರಂಧ್ರವಾಗಿರುವುದಕ್ಕೆ 
ಏಕೆ ಪ್ರತಿಯೊಬ್ಬರೂ ಹೆದರುತ್ತಾರಲ್ಲ ? 


40 


ಓಜೋನ್ ಕುಂದಿದರೆ ಅದು ತರುವ 
ಪರಿಣಾಮಗಳೇನು? 


ಓಜೋನ್ ಪದರವು ವಾಯುಗೋಳದಲ್ಲಿ 
ಮುಖ್ಯವಾದ ಪಾತ್ರ ನಿರ್ವಹಿಸುತ್ತದೆ. ಅದು ಅತಿನೇರಳೆ 
ಕಿರಣಗಳ ವಿಕಿರಣದ ಕೆಲವು ತರಂಗ ದೂರಗಳಿಂದ 
ವಿಶೇಷವಾಗಿ UV - B ವಿಕಿರಣ ( 280 ರಿಂದ 320 
ನ್ಯಾನೋ ಮೀಟರ್ ವಿಕಿರಣದ ನಡುವಿನ ತರಂಗ 
ದೂರ) ಹಾನಿಯಿಂದ ನಮ್ಮನ್ನು ರಕ್ಷಿಸುತ್ತದೆ . ಒಟ್ಟಾರೆ 
ಅಂಟಾರ್ಕ್ಟಿಕದ ಮೇಲೆ ನಡೆಯುವ ಓಜೋನ್ ನಾಶದ 
ಪ್ರಕ್ರಿಯೆಯು ಜಾಗತಿಕ ಮಟ್ಟದಲ್ಲಿ ಸ್ತರಗೋಳದ ಒಟ್ಟು 
ಓಜೋನ್ ಪ್ರಮಾಣವನ್ನು ಕಡಿತಗೊಳಿಸುತ್ತದೆ. 


ಉತ್ತರ ಧ್ರುವ ಪ್ರದೇಶದ ನೆತ್ತಿಯಲ್ಲೇಕೆ ಓಜೋನ್ 
ರಂಧ್ರವಿಲ್ಲ ? 

ಸಾಗರದಿಂದ ಸುತ್ತುವರಿದಿರುವ ಅಂಟಾರ್ಕ್ಟಿಕ 
ಖಂಡದಂತಲ್ಲದೆ ಉತ್ತರ ಧ್ರುವ ಪ್ರದೇಶವು ಪರ್ವತಗಳ 
ಖಂಡಗಳಿಂದ ಸುತ್ತುವರಿದಿರುವ ಸಾಗರ . ಇದರ ಅರ್ಥ 
ಇಲ್ಲಿ ಸ್ತರಗೋಳದ ಪರಿಚಲನೆ ತುಂಬ ಅನಿಯತವಾಗಿದೆ. 
ಅಲ್ಲದೆ ಉಷ್ಣತೆಯೂ ಅಂಟಾರ್ಕ್ಟಿಕದಂತೆ ತೀರ 
ಕೆಳಮಟ್ಟಕ್ಕೆ ಕುಸಿಯುವುದಿಲ್ಲ. ಈ ಕಾರಣದಿಂದಾಗಿ 
ಸರಗೋಳದಲ್ಲಿ ಹುಟ್ಟುವ ಮೋಡಗಳು ಅಲ್ಲಿ ಅತಿವಿರಳ. 
ಉತ್ತರ ಧ್ರುವ ಪ್ರದೇಶದಲ್ಲಿ ಆಳವಾದ ಓಜೋನ್ ರಂಧ್ರ 
ಉಂಟಾಗದಂತೆ ಇದು ತಡೆಯುತ್ತದೆ. 


ಉತ್ತರ ಧ್ರುವ 


ಗ್ರೀನ್ವಿಚ್ ಮಧ್ಯಾಹ್ನ ರೇಖೆ 


ಉತ್ತರ ಧ್ರುವವೃತ್ತ 
66° 30° 


ಉತ್ತರ ಧ್ರುವಪ್ರದೇಶದ ದೃಶ್ಯ 


ಅಂಟಾರ್ಕ್ಟಿಕದ ವಿಜ್ಞಾನಕ್ಕೆ ಭಾರತದ ಕೊಡುಗೆ 


0 


ಪ್ರಮುಖ ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಗಳು 
ಸಮನ್ವಯದ ಮುಖೇನ ದೀರ್ಘಕಾಲಿಕ ಸಂಶೋಧನಾ 
ಪ್ರಯತ್ನಗಳನ್ನು ಹೇಗೆ ಮಾಡಬಹುದೆಂಬುದಕ್ಕೆ ಭಾರತದ 
ಅಂಟಾರ್ಕ್ಟಿಕ ಸಂಶೋಧನಾ ಯೋಜನೆ ಅತ್ಯುತ್ತಮ 
ನಿದರ್ಶನಗಳಲ್ಲೊಂದು. ಅದು ದೂರದ ಹಿಮ 
ಖಂಡವನ್ನು ಅರ್ಥಮಾಡಿಕೊಳ್ಳಲು ಅಂತರರಾಷ್ಟ್ರೀಯ 
ವೈಜ್ಞಾನಿಕ ಸಮುದಾಯದ ಪ್ರಯತ್ನದ ಒಂದು ಭಾಗವೇ 
ಆಗಿದೆ. ಜಾಗತಿಕ ಹವಾಗುಣ ಕುರಿತಂತೆ ಅಂಟಾರ್ಕ್ಟಿಕ 
ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಭಾರತವು 
ಅಂಟಾರ್ಕ್ಟಿಕಕ್ಕೆ ಸಂಬಂಧಿಸಿದಂತೆ ಭೂವಿಜ್ಞಾನ, ವಾಯು 
ಗೋಳ, ಜೈವಿಕ, ಮಾನವ ದೇಹ ರಚನಾ ವಿಜ್ಞಾನ, 
ಸಂಪರ್ಕ , ಪ್ರೋಮ ಹಾಗೂ ಪವನ ವಿಜ್ಞಾನ 
ಮುಂತಾದ ಕ್ಷೇತ್ರಗಳಲ್ಲಿ ಸಂಶೋಧನೆಯಲ್ಲಿ ತೊಡಗಿದೆ. 
ಮಾನವನ ಮಧ್ಯಪ್ರವೇಶವಿಲ್ಲದೆ ಹಿಮಕ್ರಿಯೆ ಮತ್ತು 
ಹವಾಗುಣಗಳ ಪರಸ್ಪರ ಕ್ರಿಯೆಗಳನ್ನು ಅರ್ಥ 
ಮಾಡಿಕೊಳ್ಳಲು ಅಂಟಾರ್ಕ್ಟಿಕ ವಿಶೇಷ ಪರಿಸರವನ್ನು 
ಒದಗಿಸುತ್ತದೆ. 


- ಬೀರುವ ಸಾಮರ್ಥ್ಯವಿರುವ ಮುಖ್ಯವಾದ ಹವಾಗುಣ 
ಪ್ರದೇಶದಲ್ಲಿ ಇದೂ ಒಂದು. ಭಾರತೀಯ ಪವನ 
ವಿಜ್ಞಾನ ಇಲಾಖೆ ಮೊದಲಿನಿಂದಲೂ ಅಂಟಾರ್ಕ್ಟಿಕ 
ಸಾಹಸ ಯಾತ್ರೆಯಲ್ಲಿ ತೊಡಗಿ ಅಲ್ಲಿನ ವಾಯುಗೋಳದ 
ಅಧ್ಯಯನವನ್ನು ಮಾಡುತ್ತಿದೆ. ಇತರ ಸಂಸ್ಥೆಗಳೆಂದರೆ 
ರಾಷ್ಟ್ರೀಯ ಭೌತ ಪ್ರಯೋಗಾಲಯ , ರಾಷ್ಟ್ರೀಯ 
ಉಷ್ಣವಲಯ ಪವನವಿಜ್ಞಾನ ಸಂಸ್ಥೆ , ರಾಷ್ಟ್ರೀಯ 
ಸಾಗರಾಧ್ಯಯನ ಸಂಸ್ಥೆ , ರಾಷ್ಟ್ರೀಯ ಭೂಭೌತ 
ಸಂಶೋಧನಾ ಸಂಸ್ಥೆ, ಭಾರತೀಯ ತಂತ್ರಜ್ಞಾನ ಸಂಸ್ಥೆ 
( ದೆಹಲಿ) ಮುಂತಾದವು. ಮೈತ್ರಿ ಕೇಂದ್ರ ಸತತವಾಗಿ 
ಮೇಲೆ ಹವಾಮಾನದ ಪ್ರಮಿತಿಗಳನ್ನು 
( ಪ್ಯಾರಾಮೀಟರ್) ದಾಖಲೆ ಮಾಡುವುದು ಮತ್ತು 
ಅಂಟಾರ್ಕ್ಟಿಕದ ವಾಯುಗೋಳ ಪರಿಚಲನಾ ರೀತಿಗಳಲ್ಲಿನ 
ವ್ಯತ್ಯಯಗಳನ್ನು ಅರ್ಥಮಾಡಿಕೊಳ್ಳಲು ಬೇಕಾದ 
ಮಾಹಿತಿಗಳನ್ನು ಒದಗಿಸುತ್ತದೆ. ಅಂಟಾರ್ಕ್ಟಿಕದ ಮೇಲೆ 
ಗುಣಲಕ್ಷಣಗಳು ಮತ್ತು ನಿರೋಧಕ ಲಕ್ಷಣಗಳು, 
ಜಾಗತಿಕ ಶಕ್ತಿಯ ಆಯವ್ಯಯದ ಮೇಲೂ ಪರಿಣಾಮ 
ಬೀರುತ್ತವೆ. ಓಜೋನ್ ಕುಂದುತ್ತಿರುವುದರಿಂದ 
ಭೂಮಿಯ ಮೇಲೆ ಅತಿನೇರಳೆ ಕಿರಣಗಳು ಬೀಳುವ 
ಮಟ್ಟವು ಹೆಚ್ಚಾಗುತ್ತಿದೆಯೆಂಬುದನ್ನು ವಿಜ್ಞಾನಿಗಳು 
ಈಗಾಗಲೇ ಗುರುತಿಸಿದ್ದಾರೆ. ಭಾರತೀಯ ವಿಜ್ಞಾನಿಗಳು 
ಮೈತ್ರಿ ಕೇಂದ್ರದ ಮೇಲಿನ ಓಜೋನ್ ರಂಧ್ರ ಕುರಿತಂತೆ 
ನಿಗಾ ಇಟ್ಟಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಓಜೋನ್ 
ರಂಧ್ರದ ಆಳ ಹೆಚ್ಚುಕಡಿಮೆ ಆಗತ್ತಿದೆಯೆಂಬ ಅಂಶವನ್ನು 
ಕಂಡುಕೊಂಡಿದ್ದಾರೆ. ಮೈತ್ರಿ ಕೇಂದ್ರದಿಂದ ಮಾಡಿದ 
ಅವಲೋಕನ 2002ರಲ್ಲಿ ಸರಗೋಳ ಭಾರಿ 
ಪ್ರಮಾಣದಲ್ಲಿ ಬಿಸಿಯಾಗಿದ್ದ ವಿದ್ಯಮಾನವನ್ನು ತೋರಿಸಿ 
ಕೊಟ್ಟಿದೆ. 


ವಾಯುಗೋಳ ವಿಜ್ಞಾನ 


ಅಂಟಾರ್ಕ್ಟಿಕ ಖಂಡ ಜಗತ್ತಿನಾದ್ಯಂತ ವಿಜ್ಞಾನಿಗಳ 
ಸಮೂಹದ ಗಮನವನ್ನು ಸೆಳೆದಿದೆ. ಏಕೆಂದರೆ 
ದೀರ್ಘಕಾಲಿಕ ಜಾಗತಿಕ ಹವಾಗುಣದ ಮೇಲೆ ಪ್ರಭಾವ 


ಜೀವಿವಿಜ್ಞಾನ 


ಹಿಮಗಡ್ಡೆಯ ಮುಂಚಾಚು ಮತ್ತು ಸಿಹಿನೀರಿನ ಜೀವಿ 
ವಿಜ್ಞಾನ ಅಧ್ಯಯನವನ್ನು ಮೊದಲನೇ ಸಾಹಸ ಯಾತ್ರೆ 
ಯಿಂದಲೂ ಕೈಗೆತ್ತಿಕೊಳ್ಳಲಾಗಿದೆ. ಸಂಶೋಧಕರು 
ಸಿಹಿನೀರಿನ ಪರಿಸರವು ಜೀವಿವಿಜ್ಞಾನದ ಮೇಲೆ - 
ಅಲ್ಲಿನ ಸಂಶೋಧನೆ, ಪ್ರಾದೇಶಿಕ ಹರವಿನಲ್ಲಿ ವಿತರಣೆ 
ಮತ್ತು ಭಿನ್ನ ಭಿನ್ನ ಭೌತ- ರಾಸಾಯನಿಕ ಅಂಶಗಳು 
ಹೇಗೆ ಪ್ರಭಾವ ಬೀರುತ್ತವೆ ಎನ್ನುವುದನ್ನು ಅಧ್ಯಯನ 
ಮಾಡಿದ್ದಾರೆ. ಅಲ್ಲದೆ ಹಿರ್ಮಾಚರ್ ಓಯಸಿಸ್‌ನ ಸುತ್ತಣ 


42 


ಜೀವಿ ವಿಜ್ಞಾನದ ಅಧ್ಯಯನಕ್ಕಾಗಿ ಮಾದರಿ ಸಂಗ್ರಹಣೆ 


ಅಕಶೇರು ಜೀವಿ, ಪೆಂಗ್ವಿನ್‌ಗಳಂತಹ ಪಕ್ಷಿಗಳು, ದಕ್ಷಿಣ 
ಧ್ರುವದ ಸುವ ಕುರಿತು ಅಧ್ಯಯನ ಮಾಡಲಾಗಿದೆ. 
ಅಂಟಾರ್ಕ್ಟಿಕದ ಪಾಚಿ, ಕಲ್ಲುಹೂ , ಶಿಲೀಂಧ್ರ ಕುರಿತು ತಳಿ 
ವಿಜ್ಞಾನದ ಅಧ್ಯಯನವನ್ನು ಕೂಡ ರಾಷ್ಟ್ರೀಯ 
ಅಂಟಾರ್ಕ್ಟಿಕ ಮತ್ತು ಸಾಗರ ಸಂಶೋಧನಾ ಕೇಂದ್ರ ಅಲ್ಲಿ 
ಕೈಗೆತ್ತಿಕೊಳ್ಳಲು ಯೋಜಿಸಿರುವ ಆಕರ್ಷಕ ಕ್ಷೇತ್ರ. ಈ 
ಸಂಸ್ಥೆಯಲ್ಲಿ ಕಾರ್ಯಮಾಡುತ್ತಿರುವ ಸೂಕ್ಷ್ಮ ಜೀವಿ 
ವಿಜ್ಞಾನಿಗಳು ಹೈದರಾಬಾದಿನ ಕೋಶೀಯ ಮತ್ತು 
ಆಣವಿಕ ಜೀವಿ ವಿಜ್ಞಾನ ಕೇಂದ್ರದ ಸಹಯೋಗ 
ದೊಂದಿಗೆ ಅತಿರೇಕದ ಹವಾಗುಣ ಪರಿಸ್ಥಿತಿಯಲ್ಲಿ 
ಸೂಕ್ಷ್ಮ ಜೀವಿಗಳು ಆಣವಿಕ ಮಟ್ಟದಲ್ಲಿ ಹೇಗೆ ಬದುಕುಳಿ 
ಯುತ್ತವೆ ಎಂಬ ರಹಸ್ಯವನ್ನು ಅನಾವರಣ ಮಾಡುವ 
ಉದ್ದೇಶ ಹೊಂದಿದ್ದಾರೆ. ಈ ಸಂಶೋಧನೆಯ 
ಫಲಿತಾಂಶಗಳು, ಅಂಟಾರ್ಕ್ಟಿಕದಲ್ಲಿ ಮನುಕುಲ ಹೇಗೆ 
ಸುಲಭವಾಗಿ ಬದುಕಬಹುದು, ಬದುಕಲು ಯಾವ 
ಬಗೆಯ ಪರಿಪಾಟ ಮಾಡಿಕೊಳ್ಳಬೇಕು ಎಂಬ 
ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲು ನೆರವಾಗಬಹುದು. 
ಭಾರತದ ವಿಜ್ಞಾನಿಗಳು ಅಂಟಾರ್ಕಿಕದಲ್ಲಿರುವ 
ಬ್ಯಾಕ್ಟಿರಿಯ ವೈವಿಧ್ಯವನ್ನು ಬೆಳಕಿಗೆ ತರಲು 
ಯತ್ನಿಸುತ್ತಿದ್ದಾರೆ. ಶೈತ್ಯಕ್ಕೆ ಹೊಂದಿಕೊಂಡಿರುವ 
ಬ್ಯಾಕ್ಟಿರಿಯಗಳ ಜೈವ ತಾಂತ್ರಿಕ ಸಾಮರ್ಥ್ಯ ಹಾಗೂ 
ಅವು ಬದುಕುಳಿಯಲು ಅನುಸರಿಸುವ ತಂತ್ರವೂ ಇವರ 
ಅಧ್ಯಯನದ ಆಸಕ್ತಿ ಕೇಂದ್ರ, ಅಂಟಾರ್ಕ್ಟಿಟಕದಲ್ಲಿ 
ಬ್ಯಾಕ್ಟಿರಿಯಗಳ ವೈವಿಧ್ಯ ಕುರಿತು ಮಾಡಿದ 
ಅಧ್ಯಯನದಿಂದಾಗಿ ಅಲ್ಲಿ ಅನೇಕ ಹೊಸ ಬ್ಯಾಕ್ಟಿರಿಯ 
ಪ್ರಭೇದಗಳು ಬೆಳಕಿಗೆ ಬಂದಿವೆ. ಅವೆಂದರೆ : 
ಸಿಂಗೋಬ್ಯಾಕ್ಟಿರಿಯಮ್ 

ಅಂಟಾರ್ಕ್ಟಿಕಮ್, 
ಸೂಡೋಮನಾಸ್ ಅಂಟಾರ್ಕ್ಟಿಕ, ಫೆನೊಕಾಕಸ್ 
ಅಂಟಾರ್ಕ್ಟಿಕಸ್‌ , ಸುಡನೋಕಾರ್ಡಿಯ ಅಂಟಾರ್ಕ್ಟಿಕ, 
ಫೈನೋಕಾಕಸ್ ಮೈತ್ರಿಯೆನ್ಸಿಸ್, ಆರ್ಥೋಬ್ಯಾಕ್ಟರ್‌ 


ಗಂಗೋತ್ರಿಯೆನ್ಸಿಸ್ ಮುಂತಾದವು. ಈಗಿರುವಂತೆ 
ಕೇವಲ 120 ಹೊಸ ಪ್ರಭೇದದ ಬ್ಯಾಕ್ಟಿರಿಯಗಳನ್ನು 
ಮಾತ್ರ ಈ ಹೆಪ್ಪುಗಟ್ಟಿದ ಖಂಡದಿಂದ ಪತ್ತೆಹಚ್ಚಲಾಗಿದೆ. 
ಈ ಪಟ್ಟಿಗೆ ಭಾರತವೂ 20 ಹೊಸ ಪ್ರಭೇದಗಳನ್ನು 
ಸೇರಿಸಿದೆ. 


ಸಾಹಸ ಯಾತ್ರೆಗೆ ತೊಡಗಿರುವವರನ್ನು ಕುರಿತು 
ಮಾನವ ಜೀವಿ ವಿಜ್ಞಾನ ಮತ್ತು ವರ್ತನೆಯ ಅಧ್ಯಯನ 
ವನ್ನು , ಅವರು ಅತಿರೇಕದ ಪರಿಸ್ಥಿತಿಗೆ ಹೇಗೆ 
ಪ್ರತಿಕ್ರಿಯಿಸುತ್ತಾರೆಂಬುದನ್ನು ಅರಿಯಲು ಸಂಶೋಧನೆ 
ಮಾಡಲಾಗುತ್ತಿದೆ. ಇದಕ್ಕೆ ಕಾರಣವೆಂದರೆ ಅತಿರೇಕದ 
ಪರಿಸ್ಥಿತಿಗಳಲ್ಲಿ ಅವರ ಪ್ರತಿಕ್ರಿಯೆಯನ್ನು ನಿಯಮಿತವಾಗಿ 
ಪರೀಕ್ಷಿಸುವುದು . ಉದಾಹರಣೆಗೆ ನಿದ್ದೆಗೆಟ್ಟರೆ 
ಅದರಿಂದಾಗುವ ಪರಿಣಾಮ , ಜೊಲ್ಲಿನ ಮೆಲಾಟೊನಿನ್ 
ಶೋಧಕದ ಸಂಚಯನ ಮತ್ತು ಅವುಗಳ ನಿತ್ಯದ ಸ್ಪಂದನ 
ಕುರಿತೇ ಒಂದು ಸಂಶೋಧನಾ ಯೋಜನೆಯನ್ನು ಕೈಗೆತ್ತಿ 
ಕೊಳ್ಳಲಾಗಿದೆ. ಈ ಕುರಿತು ಮಾಡಿದ ಪ್ರಯೋಗದ 
ಪ್ರಾರಂಭಿಕ ಫಲಿತಾಂಶದಿಂದ ಅವಲೋಕನದ ಸಂದರ್ಭ 
ದಲ್ಲಿ ಏಪ್ರಿಲ್, ಆಗಸ್ಟ್ ಹೊರತುಪಡಿಸಿದರೆ ಉಳಿದ 
ಕಾಲದಲ್ಲಿ - ಮೆಲಾಟೊನಿನ್ ಮಟ್ಟದಲ್ಲಿ, ಉನ್ನತ 
ಬದಲಾವಣೆಯ ಯಾವುದೇ ಕುರುಹು ಕಂಡುಬಂದಿಲ್ಲ 
ವೆಂದು ತಿಳಿದುಬಂದಿದೆ. 


ಭೂವಿಜ್ಞಾನ 

ಅಂಟಾರ್ಕ್ಟಿಕದ ಭೂವಿಜ್ಞಾನ ಅರಿಯಲು ಭಾರತದ 
ಎರಡು ಸಂಸ್ಥೆಗಳು ಪ್ರಯತ್ನವನ್ನು ಕೈಗೊಂಡಿವೆ. 
ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣ ಸಂಸ್ಥೆ , 
ರಾಷ್ಟ್ರೀಯ ಭೂಭೌತ ಸಂಶೋಧನಾ ಸಂಸ್ಥೆ . 
ಭೂಖಂಡಗಳ ಸರಿತದ ಹಿನ್ನೆಲೆಯಲ್ಲಿ (ಅಂಟಾರ್ಕ್ಟಿಕದ 


43 


ಗೊಂಡ್ವಾನ 


ಸಮಭಾಜಕ ವೃತ್ತ 


ಭಾರತ 


ದಕ್ಷಿಣ ಅಮೆರಿಕ 


ಫಾಕ್ ಲ್ಯಾಂಡ್ 
ದ್ವೀಪಗಳು 


ಆಸ್ಟ್ರೇಲಿಯ 


ಅಂಟಾರ್ಕ್ಟಿಕ 


ದಕ್ಷಿಣ ಧ್ರುವ 


ಅಂಟಾರ್ಕ್ಟಿಕ ಪರ್ಯಾಯ ದ್ವೀಪ 

ಸುಮಾರು ೪೦೦ ದಶಲಕ್ಷ ವರ್ಷಗಳ ಹಿಂದಿದ್ದಂತೆ ಗೊಂಡ್ವಾನ ಲ್ಯಾಂಡ್‌ನ ಪುನರ್ನಿಮರ್ಾಣ 
ಭೂವಿಜ್ಞಾನದ ಅಧ್ಯಾಯವನ್ನು ನೋಡಿ), ಅಂಟಾರ್ಕ್ಟಿಕ ಶಿಲೆಗಳು ಹುಟ್ಟಲು ಕಾರಣವಾದ ಶಿಲಾಪಾಕದ ಒತ್ತಡ, 
ಖಂಡವು ಗೊಂಡ್ವಾನ ಮಹಾಖಂಡದ ಒಂದು ಪ್ರಮುಖ ಉಷ್ಣತೆ, ರೂಪಾಂತರತೆಯ ಗುಣ, ವಿರೂಪ ಹಾಗೂ 
ಭಾಗವಾಗಿತ್ತೆಂದು ತಿಳಿಯಬಹುದು. ಗೊಂಡ್ವಾನ ಮಹಾ ಶಿಲೆಗಳು ಉತ್ಪನ್ನವಾದ ಕಾಲವನ್ನು ನಿಗದಿಗೊಳಿಸುವುದು. 
ಖಂಡದಿಂದ ಭಾರತ, ಆಸ್ಟ್ರೇಲಿಯ , ಆಫ್ರಿಕ, ದಕ್ಷಿಣ ವಿಕಾಸದ ಮಾದರಿಯೊಂದನ್ನು ಸೃಷ್ಟಿಸಲು ಅಂತಿಮವಾಗಿ 
ಅಮೆರಿಕ, ಮಡಗಾಸ್ಕರ್ ಇವು ಒಂದರಿಂದ ಮತ್ತೊಂದು ಅದಕ್ಕೆ ಸಮವಾದ ಭಾರತ ಉಪಖಂಡದ ಭಾಗ 
ದೂರ ಸರಿದುಹೋದವು. ಭೂವಿಜ್ಞಾನದ ದೃಷ್ಟಿಯಿಂದ ಗಳೊಂದಿಗೆ ಹೋಲಿಸಿನೋಡಲು ಮೇಲೆ ಹೇಳಿದ ಈ 
ಹೀಗಾಗಿ ಗೊಂಡ್ವಾನ ಮಹಾಖಂಡವನ್ನು ಪುನರಚಿಸಲು ಅಧ್ಯಯನವನ್ನು ಹಿರ್ಮಾಚರ್ ಓಯಸಿಸ್ ಮತ್ತು 
ಬಹು ಮುಖ್ಯವಾದ ಕೊಂಡಿ ಎನ್ನಿಸಿದೆ. ಪೂರ್ವ 
ಅಂಟಾರ್ಕ್ಟಿಕದ ಬಹು ವಿಶಾಲ ಭಾಗಕ್ಕೆ ಭಾರತದ 
ಪೂರ್ವಘಟ್ಟದ ಚಲನಶೀಲ ಶಿಲಾಪಟ್ಟಿ ( ಈಸ್ಟರ್ನ್ 
ಘಾಟ್ಸ್ ಮೊಬೈಲ್ ಬೆಲ್ಸ್) ತುಂಬ ಹತ್ತಿರವೆಂದು 
ಪುನರ್ನಿಮಿ್ರತ ಮಾದರಿಯಿಂದ ತಿಳಿದುಬಂದಿರು 
ವುದರಿಂದ ಅಲ್ಲದೆ ಭೂವೈಜ್ಞಾನಿಕ ಪ್ರಾಚೀನ ಕಾಲ 
ಘಟ್ಟದಲ್ಲಿ ಗೊಂಡ್ವಾನ ಮಹಾಖಂಡದ ಖನಿಜ ಸಮೃದ್ಧ 
ವಲಯಗಳು ಅಂಟಾರ್ಕ್ಟಿಕದೊಡನೆ ಸಂಪರ್ಕಗೊಂಡಿದ್ದರ 
ದೃಷ್ಟಿಯಿಂದ ಅಂಟಾರ್ಕ್ಟಿಕದ ಭೂವಿಜ್ಞಾನ ಎಷ್ಟು 
ಪ್ರಮುಖವಾದುದೆಂದು ತಿಳಿಸಿಕೊಡುತ್ತವೆ. 

ಭಾರತವು ಅಂಟಾರ್ಕ್ಟಿಕ ಖಂಡದಲ್ಲಿ ಭೂಭೌತಿಕ, 
ಭೂವೈಜ್ಞಾನಿಕ, ಭೂರಾಸಾಯನಿಕ ಸಮ್ಮಿಲಿತ ಪರಿ 
ಶೋಧನೆಗಳನ್ನು ಮಾಡುತ್ತಲೇ ಬಂದಿದೆ. ಈ 
ಅಧ್ಯಯನದ ಮುಖ್ಯ ಗುರಿಯೆಂದರೆ ಹಿಂದಿನ 
ಭೂವೈಜ್ಞಾನಿಕ ಘಟನೆಗಳನ್ನು ಆಧರಿಸಿ ಗೊಂಡ್ವಾನ 
ಮಹಾಖಂಡ ಹೇಗಿತ್ತೆಂದು ಪುನರ್‌ನಿರ್ಮಿಸುವುದು , 
ಅವುಗಳು ಭೌಗೋಳಿಕವಾಗಿ ಯಾವ ನೆಲೆಯಲ್ಲಿದ್ದವು, 

ಹಿಮಗಡ್ಡೆಯ ತಿರುಳಿಗಾಗಿ ಬೈರಿಗೆ ಕಾರ್ಯಾಚರಣೆ 


44 


(HEMA 


CE 


ಹಿಮಗಡ್ಡೆಯ ತಿರುಳಿನ ಸಂಗ್ರಹದ ಅನುಕೂಲತೆ 


ಒಹಲ್‌ಥಾಟ್ ಎಂಬ ಕೆಲವು ಭಾಗಗಳಲ್ಲಿ ಕೈಗೆತ್ತಿ 
ಕೊಳ್ಳಲಾಗಿದೆ. 

ಧ್ರುವದ ಖಂಡೀಯ ಹಿಮದ ಪ್ರಾಗ್ವಾಯುಗುಣ 
ಚರಿತ್ರೆಯನ್ನು ಬಿಡಿಸಲು ಭಾರತವು ಅಂಟಾರ್ಕ್ಟಿಕದಲ್ಲಿ 
ಯಶಸ್ವಿಯಾಗಿ ಹಿಮಗಡ್ಡೆಯ ತಿರುಳನ್ನು ಪಡೆಯುತ್ತಿದೆ. 
ಹಿಮಗಡ್ಡೆಯ ತಿರುಳೆಂದರೆ ನೂರಾರು ಅಥವಾ 
ಸಾವಿರಾರು ವರ್ಷಗಳ ಕಾಲ ಹೂತುಹೋಗಿರಬಹುದಾದ 
ಹಿಮಗಡ್ಡೆ. ಹಿಮಗಡ್ಡೆಯು ಭೂವೈಜ್ಞಾನಿಕ ಪ್ರಾಚೀನತೆ 
ಸೂಚಿಸುವ ಗಾಳಿಗುಳ್ಳೆಗಳನ್ನು ತನ್ನೊಳಗೆ ಅಡಗಿಸಿ 
ಕೊಂಡಿರುತ್ತದೆ. ಹಿಮಗಡ್ಡೆಯ ಈ ಸಂಯೋಜನೆ 
ಅದರಲ್ಲೂ ಆಕ್ಸಿಜನ್ ಮತ್ತು ಹೈಡೋಜನ್ ಸಮಸ್ಥಾನಿ 
ಗಳಿದ್ದರೆ ಅದು ಆಗಿನ ವಾಯುಗುಣ ಮತ್ತು ಹಿಮ 
ಸಂಚಯನದ ಬಗ್ಗೆ ಚಿತ್ರಣವನ್ನು ಒದಗಿಸುತ್ತದೆ. 
ಏಕೆಂದರೆ ಭಾರ ಸಮಸ್ಥಾನಿಗಳಿರುವ ನೀರಿನ ಅಣುಗಳು 
ಕಡಿಮೆ ಬಾಹ್ನ ಒತ್ತಡವನ್ನು ತೋರುತ್ತವೆ. ಉಷ್ಣತೆ 
ಇಳಿದಾಗ ಭಾರ ನೀರಿನ ಅಣುಗಳು , ಸಾಧಾರಣ ನೀರಿನ 
ಅಣುಗಳಿಗಿಂತ ಶೀಘ್ರವಾಗಿ ಸಾಂದ್ರೀಕರಣವಾಗುತ್ತವೆ. 
ಸಾಂದ್ರಕಾರಿಯಲ್ಲಿ ಭಾರ ಸಮಸ್ಥಾನಿಗಳ ಸಾಪೇಕ್ಷ 
ಸಾಂದ್ರೀಕರಣವು ಆ ಸಮಯದಲ್ಲಿ ಸಾಂದ್ರೀಕರಣದ 
ಉಷ್ಣತೆ ಎಷ್ಟಿತ್ತೆಂದು ಸೂಚಿಸುತ್ತದೆ. ಇದರಿಂದಾಗಿ 
ಜಾಗತಿಕ ಮಟ್ಟದಲ್ಲಿ ಉಷ್ಣತೆಯ ಪುನರ್‌ನಿರ್ಮಾಣ 
ಮಾಡಲು ಅನುವಾಗುತ್ತದೆ. 

ಸಮಸ್ಥಾನಿಗಳ ಸಾಂದ್ರೀಕರಣದ ಜೊತೆಗೆ 
ಹಿಮಗಡ್ಡೆಯ ತಿರುಳಿನಲ್ಲಿ ಬಂಧಿತವಾದ ಗಾಳಿಗುಳೆಗಳು 
ವಾಯುಗೋಳದ ಲೇಶ ಅನಿಲಗಳ ಸಂಚಯನದ 
ಪ್ರಮಾಣವನ್ನು ಅಳೆಯಲು ಅವಕಾಶ ನೀಡುತ್ತವೆ. ಇಂಥ 
ಅನಿಲಗಳಲ್ಲಿ ಕಾರ್ಬನ್ ಡೈಆಕ್ಸೆಡ್, ಮೀಥೇನ್ ಮತ್ತು 
ನೈಟ್ರಸ್ ಆಕ್ಸಿಡ್‌ಗಳಂತಹ ಹಸುರುಮನೆ ಅನಿಲಗಳೂ 


ಹಿಮಗಡ್ಡೆಯ ತಿರುಳನ್ನು ಸಂಸ್ಕರಿಸುತ್ತಿರುವುದು 
ಸೇರಿವೆ. ಈ ಗಾಳಿಗುಳ್ಳೆಗಳು ವಾಯುಕಲಿಲಗಳ 
ಲೇಶಗಳನ್ನು ಹೊಂದಿರಬಹುದು. ವಾಯುಕಲಿಲಗಳು 
ಜ್ವಾಲಾಮುಖಿ ಚಿಮ್ಮಿದಾಗ ದೊಡ್ಡ ಪ್ರಮಾಣದಲ್ಲಿ 
ಉತ್ಪತ್ತಿಯಾಗುತ್ತವೆ. ಹಿಮಗಡ್ಡೆಯ ತಿರುಳಿನಲ್ಲಿ ಆಳವಲ್ಲದ 
ಭಾಗದಿಂದ ತೆಗೆದ ತಿರುಳು ಅಥವಾ ತಿರುಳಿನ ಮೇಲೆ 
ಭಾಗವೇ ಅತಿ ದಟ್ಟವಾಗಿ ಸಂಚಯಿಸುವ ಭಾಗ. 
ಇವುಗಳ ಬಿಡಿ ಸ್ತರಗಳನ್ನು ಎಣಿಸಿ, ಇವುಗಳ ನಿಖರ 
ವಾದ ಕಾಲವನ್ನು ಅಳೆಯಬಹುದು. ಪ್ರತಿ ಸ್ತರವೂ 
ಒಂದುವರ್ಷವನ್ನು ಪ್ರತಿನಿಧಿಸುತ್ತದೆ. 

ಅಂಟಾರ್ಕ್ಟಿಕದಲ್ಲಿ ಹಿಮವಿಜ್ಞಾನ ಅಧ್ಯಯನಕ್ಕೆ ಭಾರತ 
ತನ್ನ ಕೊಡುಗೆ ನೀಡಲು ಪ್ರಾರಂಭಿಸಿದ್ದು 1982 - 83ರಲ್ಲಿ . 
ಪ್ರಾರಂಭಿಕ ಅಧ್ಯಯನದಿಂದ ಧ್ರುವೀಯ ಖಂಡ 
ಹಿಮಗಡ್ಡೆಯ ಅಂಚಿನಲ್ಲಿ ಏರುಪೇರು, ಸವೆತ, ಹಿಮ 
ಮುಂಚೂಣಿಯಲ್ಲಿ ಸಂಚಯನದ ಪರಿ, ಹಿಮ 
ಮುಂಚಾಚುಗಳ ಸ್ತರಗಳ ವಲಯೀಕರಣ, ಧ್ರುವೀಯ 
ಹಗಲುಗಳಲ್ಲಿ ಮುಂಚಾಚುವಿನಲ್ಲಿ ಹಿಮಗಡ್ಡೆ ಕರಗುವ 
ದರ ಮುಂತಾದವನ್ನು ದಾಖಲೆ ಮಾಡಿಕೊಳ್ಳಲಾಯಿತು. 
ಭಾರತದ ಸಂಶೋಧನಾ ಕೇಂದ್ರದಲ್ಲಿ ಒಟ್ಟಾರೆ 
ಹಿಮಗಡ್ಡೆಯ ಮುಂಚಾಚಿನಲ್ಲಿ ಹಿಮದ ಸಂಚಯನವು 
ಸರಾಸರಿ 50 ಸೆಂ . ಮೀ . ಗಳೆಂದು ಅಂದಾಜು 
ಮಾಡಲಾಗಿದೆ. ಈ ಅಧ್ಯಯನಗಳಿಂದ ವರ್ಷದ ಬೇರೆ 
ಬೇರೆ ಅಂಶಗಳು ಸೇರಿಕೊಂಡು ಬೆಳವಣಿಗೆಯ ಪರಿಯು 
ಅಲ್ಪಕಾಲಿಕ ಬದಲಾವಣೆಗಳನ್ನು ತೋರುತ್ತದೆಂದು 
ತಿಳಿದುಬಂದಿದೆ. ಮೇಲೆ ಸರಿತವು ಸಂಚಯನ ಮತ್ತು 
ಸವೆತಕ್ಕೆ ಮುಖ್ಯ ಆಕರವಾಗಿ ಪರಿಣಮಿಸಿದೆ. 

ವಿಜ್ಞಾನಿಗಳು ಅಂಟಾರ್ಕ್ಟಿಕದಲ್ಲಿ ಬೇರೆ ಬೇರೆ 
- ಭೂಕಾಂತತ್ವ ಮಾಪನಗಳನ್ನು ಮಾಡಿದ್ದಾರೆ. ಇದರ 


45 


ಉದ್ದೇಶ ಅಲ್ಲಿ ಕೈಗೊಂಡ ಪ್ರಯೋಗಗಳು, 
ವಾಯಗೋಳ ವಿದ್ಯುತ್, ಮತ್ತು ಪವನ ವಿಜ್ಞಾನಕ್ಕೆ 
ಸಂಬಂಧಿಸಿದಂತೆ ವಿವಿಧ ಸ್ಥಿತಿಯಲ್ಲಿ ಹೇಗೆ| 
ಪ್ರತಿಕ್ರಿಯಿಸುತ್ತವೆಂಬುದನ್ನು ಗ್ರಹಿಸುವುದು. ಜೊತೆಗೆ 
ಜಾಗತಿಕ ವಿದ್ಯುತ್ ಮಂಡಲ ವಾಯುಗುಣಕ್ಕೆ 


ಸಂಬಂಧಿಸಿದಂತೆ ಸೌರಮಾರುತ, ಕಾಂತಗೋಳ, 
ಅಯಾಣುಗೋಳಗಳ ನಡುವಿನ ಪರಸ್ಪರ ಕ್ರಿಯೆಯನ್ನು 
ಅರಿತು, ಅಂಥ ಕ್ರಿಯೆಗಳ ಪಾತ್ರವೇನು ಎಂಬುದನ್ನು 
ಅರಿಯುವುದು . 


ಅಂಟಾರ್ಕ್ಟಿಕದಲ್ಲಿ ಕಂಡಂತೆ 2003ರಲ್ಲಿ ಆದ ಸಂಪೂರ್ಣ 

ಸೂರ್ಯಗ್ರಹಣ 


ಅಂಟಾರ್ಕ್ಟಿಕ ಮತ್ತು ದಕ್ಷಿಣ ಭಾರತದ ಪರ್ಯಾಯ ವ್ಯವಸ್ಥೆಯನ್ನು ( ಜಿ. ಪಿ . ಎಸ್.), ಭೂಮಿತಿಯ 
ದ್ವೀಪದ ನಡುವೆ ಭೂಕಂಪನ, ಸಂಚಲನೆಯ ಮೇಲಿನ ಯೋಜನೆಯನ್ನು (ಜಿಯೋಡೆಸಿ) ಪ್ರಾರಂಭಿಸಿತು. ಈ 
ಅಧ್ಯಯನ ಹಾಗೂ ಭೂಚಲನಾತ್ಮಕ ಪ್ರಕ್ರಿಯೆಗಳನ್ನು ಯೋಜನೆಯ ಮೊದಲ ಗುರಿಯಾದ ಭೂಚಲನಾತ್ಮಕ 
ಅರಿಯಲು 1997ರಲ್ಲಿ ರಾಷ್ಟ್ರೀಯ ಭೂಭೌತ . ಮತ್ತು ಭೂಚಿಪ್ಪನ್ನು ವಿರೂಪಗೊಳಿಸುವ ಪ್ರಕ್ರಿಯೆಗಳಿಗೆ 
ಸಂಶೋಧನಾ ಸಂಸ್ಥೆ , ಭೂಗೋಳ ಸ್ಥಾನ ನಿರ್ಧಾರಕ ಸಂಬಂಧಿಸಿದ ಸಂಜ್ಞೆಗಳನ್ನು ಪಡೆಯುವಲ್ಲಿ ಈಗಾಗಲೇ 


ಶ್ರೀ ಅರುಣ್ ಚತುರ್ವೇದಿ X , XII ನೇ ( ಚಳಿಗಾಲ), XV, XIX , 
XXII , XXV, XXVII ಸಾಹಸ ಯಾತ್ರೆಯಲ್ಲಿ ಮುಖಂಡತ್ವನ್ನು ವಹಿಸಿ 
ಚಳಿಗಾಲವನ್ನು ಕಳೆದವರು. 


ಶ್ರೀ ಅಜಯ್ ಧರ್ _ V & VL ಸಾಹಸಯಾತ್ರೆಯಲ್ಲಿ ಭಾಗವಹಿಸಿ 
ಚಳಿಗಾಲವನ್ನು ಕಳೆದವರು. XV, XVIII ನೇ ಸಾಹಸಯಾತ್ರೆಯ 
ಮುಖಂಡತ್ವವನ್ನು ವಹಿಸಿ ಚಳಿಗಾಲವನ್ನು ಕಳೆದರು. XXII, XXIII, 
- XXVI XXVII ನೇ ಲಾಸ್‌ಮನ್ ತಂಡದ ಮುಖಂಡತ್ವನ್ನು ವಹಿಸಿದರು 


46 


ಯಶಸ್ಸನ್ನು ಸಾಧಿಸಿದೆ. ಸದ್ಯದಲ್ಲಿ ಇನ್ನಷ್ಟು ವಿವರವಾದ 
ಆಧ್ಯಯನಗಳನ್ನು ಮಾಡಲಾಗುತ್ತಿದೆ. 

ಧ್ರುವೀಯ ದೂರಸಂವೇದಿ ಕ್ಷೇತ್ರದಲ್ಲಿ ಭಾರತದ 
ಸಂಶೋಧನಾ ಚಟುವಟಿಕೆಗಳು ಕ್ರಯೋಗೋಳದ 
ಸಂವೇದನೆಗೆ ಕೇಂದ್ರೀಕರಿಸಿವೆ. ಇದರ ಮುಖ್ಯ 
ಉದ್ದೇಶವೆಂದರೆ ಅಂತರಿಕ್ಷದಲ್ಲಿ ಇಟ್ಟ ಸಂವೇದಕಗಳನ್ನು 
ಬಳಸಿ ವಿದ್ಯುತ್ ಕಾಂತೀಯ ಸಂಜ್ಞೆಗಳನ್ನು ಪಡೆದು 
ಸಮುದ್ರದ ಹಿಮಗಡ್ಡೆಯ ಮೇಲೆ ಲಕ್ಷಣಗಳನ್ನು 
ಅರಿಯುವುದು. ತೆರೆದ ಸಮುದ್ರದ ಹಿನ್ನೆಲೆಯಲ್ಲಿ 
ಸಮುದ್ರ ಹಿಮಗಡ್ಡೆಯನ್ನು ಗುರುತಿಸಲು ಬೇಸಿಗೆ ಮತ್ತು 
ಚಳಿಗಾಲದಲ್ಲಿ ನೀರು ಮತ್ತು ಹಿಮಕಣಗಳ ವ್ಯತ್ಯಾಸವನ್ನು 
ಗುರುತಿಸಲಾಗುತ್ತದೆ. ಇದಕ್ಕಾಗಿ ತೋರಿಕೆಯ 
ಸಹಧ್ರುವೀಕರಣದ ನಿಷ್ಪತ್ತಿ ವ್ಯತ್ಯಯ ಹಾಗೂ 
ತೋರಿಕೆಯ ಸಹ ಧ್ರುವೀಕರಣ ವ್ಯತ್ಯಯ ತಂತ್ರಗಳನ್ನು 
ಅಳವಡಿಸಲಾಗುತ್ತದೆ. ಇಂಥ ಕೆಲವೊಂದು 
ಅಧ್ಯಯನಗಳನ್ನು ಇನ್ನಷ್ಟು ನಿಖರವಾಗಿರುವಂತೆ ರೂಪಿಸಿ 
ಕೆಲವು ದೀರ್ಘಕಾಲಿಕ ಪರಿಶೋಧನೆಗಳನ್ನು 
ಪ್ರಾರಂಭಿಸಲಾಗಿದೆ. 


ಭಾರತದ ಧ್ರುವೀಯ ಸಂಶೋಧನಾ ಕೇಂದ್ರವಾದ 
ಮೈತ್ರಿಯಲ್ಲಿ ಪ್ರಾರಂಭಿಸಲಾಗಿದೆ. ಇದು ಅಂಟಾರ್ಕ್ಟಿಕ 
ಖಂಡದಲ್ಲಿ ಸಂಶೋಧನೆಗೆ ವಿಧಿಸಿರುವ 
ಅನುಕೂಲತೆಗಳಿಗೆ ಅನುವಾಗಿವೆ. ಭಾರತವು ಮೈತ್ರಿ 
ಕೇಂದ್ರದಲ್ಲಿ ಪರಿಸರ ಕಾವಲು ಪ್ರಯೋಗಾಲಯವನ್ನು 
ಸ್ಥಾಪಿಸಿದೆ. ಇದರ ಮುಖ್ಯ ಗುರಿಯೆಂದರೆ 
ಅತಿಸೂಕ್ಷವಾದ ಅಂಟಾರ್ಕ್ಟಿಕ ಪರಿಸರದ ಮೇಲೆ ವಿವಿಧ 
ವೈಜ್ಞಾನಿಕ ಯೋಜನೆಗಳು , ಅವುಗಳಿಗಾಗಿ ಅಲ್ಲಿ 
ಸ್ಥಾಪಿಸಿರುವ ಪೂರಕ ವ್ಯವಸ್ಥೆಗಳು ಹೇಗೆ ಪರಿಣಾಮ 
ಬೀರುತ್ತವೆ ಎನ್ನುವುದರ ಮೌಲ್ಯಮಾಪನ ಮಾಡುವುದು. 
ಮಾಲಿನ್ಯದ ಮುಖ್ಯ ಆಕರಗಳಾವುವು ಎನ್ನುವುದನ್ನು 
ಗುರುತಿಸಿ, ಮಾಲಿನ್ಯ ಇಂತಿಷ್ಟು ಎಂದು 
ಪ್ರಮಾಣಬದ್ಧವಾಗಿ ಹೇಳುವುದು. ಹಿಂದಿನ 
ಅಧ್ಯಯನಗಳು ಮೈತ್ರಿ ಕೇಂದ್ರದಲ್ಲಿನ ಮಾಲಿನ್ಯ 
ಕಳವಳಕಾರಿ ಸ್ಥಿತಿಯಲ್ಲಿದೆಯೆಂದು ವರದಿಮಾಡಿದ್ದವು. 
ಆದರೆ ಅಂಟಾರ್ಕ್ಟಿಕ ಪರಿಸರದ ಸ್ವರೂಪವನ್ನು 
ಪರಿಗಣಿಸಿದಾಗ ಈ ವಿಚಾರವನ್ನು ಗಂಭೀರವಾಗಿ 
ತೆಗೆದುಕೊಳ್ಳುವ ಅವಕಾಶವಿದೆ. ಮೈತ್ರಿ ಕೇಂದ್ರದ ಸುತ್ತಣ 
ಪರಿಸರಕ್ಕೆ ಎಷ್ಟು ಮಾಲಿನ್ಯದ ಪ್ರಮಾಣವನ್ನು 
ತಟ್ಟಿಕೊಳ್ಳುವ ಸಾಮರ್ಥ್ಯವಿದೆ ಎಂಬುದನ್ನು ಗಣನೆಗೆ 
ತೆಗೆದುಕೊಳ್ಳಬೇಕಾಗುತ್ತದೆ. 


ಪರಿಸರ ವಿಜ್ಞಾನ 

ಗಾಳಿ , ನೀರು, ನೆಲ , ಶಬ್ದ ಮುಂತಾದ ವಿವಿಧ 
ಪರಿಸರ ಸಂಬಂಧಿ ಘಟಕಗಳ ವ್ಯಾಪಕ ಅಧ್ಯಯನವನ್ನು 


ಅಂಟಾರ್ಕ್ಟಿಕ ಕುಲಿತ ವಿಸ್ಮಯಕರ ಸಂಗತಿಗಳು 


ಹಿಮಗಡ್ಡೆ ಮುಕ್ತಪ್ರದೇಶ 
( ಒಟ್ಟು ಪ್ರದೇಶದ ಶೇ . 2 ಭಾಗ) 
280,000 ಚ.ಕಿ. ಮೀ . 


| ವಿಸ್ತೀರ್ಣ 
ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕಿಂತ 1.39 ಪಟ್ಟು 
13,829 ,430 ಚ.ಕಿ. ಮೀ . ದೊಡ್ಡದು 
| ಅತ್ಯಂತ ದೊಡ್ಡ ಹಿಮಗಡ್ಡೆಯ ಮುಂಚಾಚು 

ರಾಸ್ ಹಿಮಗಡ್ಡೆಯ ಮುಂಚಾಚು 
(ಸುಮಾರು ಫ್ರಾನ್ಸ್‌ನ ಗಾತ್ರದಷ್ಟು) 
510 , 680 ಚ .ಕಿ . ಮೀ . 


ಪರ್ವತಗಳು 


ಟ್ರಾನ್ಸ್ ಅಂಟಾರ್ಕ್ಟಿಕ್ ಪರ್ವತಶ್ರೇಣಿ 
3 ,300 ಕಿ. ಮೀ . 
ಅತ್ಯುನ್ನತ ಪರ್ವತ : ಮೌಂಟ್ವಿನ್ಸನ್ 4892 ಮೀ 


ಗಾಳಿ 


| ಉಷ್ಣತೆ 

ದಾಖಲಿಸಿದ ಕನಿಷ್ಠ ಉಷ್ಣತೆ : - 89 .2 ಡಿಗ್ರಿ ಸೆಂ . 


ದಾಖಲಿಸಿದ ಗರಿಷ್ಠ ಬೀಸು:248.4 ಕಿ. ಮೀ ಗಂಟೆಗೆ 


ಹಿಮಗಡ್ಡೆ 
ಅಂಟಾರ್ಕ್ಟಿಕವು ಜಗತ್ತಿನ ಶೇ . 75 ಭಾಗ ಸಿಹಿನೀರನ್ನು 
ಹಿಮದ ಗಡ್ಡೆಯ ರೂಪದಲ್ಲಿ ಅಡಗಿಸಿಕೊಂಡಿದೆ. 
ಜಗತ್ತಿನ ಭಾಗದ ಹಿಮಗಡ್ಡೆ ಇಲ್ಲಿದೆ 


ಜನಸಂಖ್ಯೆ 
ಮಿತ ಬೇಸಗೆ ಕಾಲದಲ್ಲಿ ವಿಜ್ಞಾನ ಕೇಂದ್ರಗಳಲ್ಲಿ 
ಸುಮಾರು 4000 ಮಂದಿ; ಚಳಿಗಾಲದಲ್ಲಿ 
ಒಟ್ಟು 1000 ಮಂದಿ, 
ಬೇಸಿಗೆಯಲ್ಲಿ ಪ್ರವಾಸಿಗರು ಸುಮಾರು 25 ,000 ಮಂದಿ. 
ಇಲ್ಲಿ ಕಾಯಂ ಆಗಿ ವಾಸಿಸುವವರು ಯಾರೂ ಇಲ್ಲ 
ಸ್ಥಳೀಯ ಜನರೆಂಬುವರೂ ಯಾರೂ ಇಲ್ಲ. 


ಆಡಳಿತ 


ಅಂಟಾರ್ಕ್ಟಿಕ ಒಪ್ಪಂದದ ವ್ಯವಸ್ಥೆಯಡಿ ನಿರ್ವಹಣೆ 


ಅನ್ವೇಷಣೆ ಮತ್ತು ಸಾಹಸಯಾತ್ರೆ 
ಮೊತ್ತಮೊದಲು ಮಾನವ ಹೆಜ್ಜೆ ಇಟ್ಟಿದ್ದು 1821ರಲ್ಲಿ 
ಮೊತ್ತಮೊದಲು ಮೂರ್ತ ಚಳಿಗಾಲ ಕಳೆದದ್ದು 1898ರಲ್ಲಿ 
ಮೊತ್ತಮೊದಲು ದಕ್ಷಿಣ ಧ್ರುವ ತಲಪಿದ್ದು 1911ರಲ್ಲಿ 


ಒಂದುವೇಳೆ ಅಂಟಾರ್ಕ್ಟಿಕವನ್ನು ಮುಚ್ಚಿರುವ ಹಿಮಗಡ್ಡೆಯ ಹಾಳೆಗಳು ಕರಗಿದರೆ, ಜಾಗತಿಕ ಸಮುದ್ರ 
ಎಲ್ಲೆಡೆಯಲ್ಲಿಯೂ 60 - 65 ಮೀಟರ್‌ (200 - 210 ಅಡಿ) ಗಳಷ್ಟು ಉಬ್ಬುತ್ತದೆ. 
ಅಂಟಾರ್ಕ್ಟಿಕದ ಅತಿ ದೊಡ್ಡ ನೆಲವಾಸಿ ಜೀವಿ ಒಂದು ಕೀಟ. ಅದು ರೆಕ್ಕೆ ಇಲ್ಲದ ನೊಣದ ಜಾತಿಯದು - ಬೆಲ್ಲಿಕ 

ಅಂಟಾರ್ಕ್ಟಿಕ, ಉದ್ದ 1.3 ಸೆಂ . ಮೀ . ಗಿಂತ ಕಡಿಮೆ ( 0.5 ಇಂಚು). ಅಲ್ಲಿ ಹಾರಾಡುವ ಕೀಟಗಳಾವುವೂ ಇಲ್ಲ. 
9 ( ಗಾಳಿಯಲ್ಲಿ ಅವು ಬೀಸಿಕೊಂಡು ಹೋಗುತ್ತವೆ.), ಕಪ್ಪುಬಣ್ಣದ ಪುಟಾಣಿ ಜಿಗಿಪುಕ್ಕಗಳಿವೆ. ಅವು ಚಿಗಟಗಳಂತೆ 

ಎಗರುತ್ತವೆ ; ಅವು ಪೆಂಗ್ವಿನ್ ವಸಾಹತುಗಳಲ್ಲಿ ಕಂಡುಬರುತ್ತವೆ . 
ಚಳಿಗಾಲದ ಪ್ರಾರಂಭದಲ್ಲಿ ಅಂಟಾರ್ಕ್ಟಿಕದ ಸಮುದ್ರ ಹಿಮಗಡ್ಡೆ ಕರಗಲು ಪ್ರಾರಂಭಿಸಿದಾಗ ಅದು ದಿನಕ್ಕೆ ಸುಮಾರು 
40,000 ಚ.ಮೈಲಿ ( ಒಂದು ಲಕ್ಷ ಚ.ಕಿ. ಮೀ ), ಗಳಷ್ಟು ವ್ಯಾಪಿಸಿ ಕೊನೆಗೆ ಗಾತ್ರದಲ್ಲಿ ಅಂಟಾರ್ಕ್ಟಿಕದ ಎರಡು 

ಪಟ್ಟಾಗುತ್ತದೆ. ಇದು 20 ಮಿಲಿಯನ್ ಚ.ಕಿ. ಮೀ . ಗಳಷ್ಟು ಹಿಮಗಡ್ಡೆಯನ್ನು ಆ ನೆಲಕ್ಕೆ ಹೆಚ್ಚುವರಿಯಾಗಿ ಸೇರಿಸುತ್ತದೆ. 
- ಕ್ರಿ.ಶ . 2000ದಲ್ಲಿ ರಾಸ್ ಹಿಮಗಡ್ಡೆಯ ಮುಂಚಾಚಿನಿಂದ ಅತಿ ದೊಡ್ಡ ತೇಲುವ ಹಿಮಗಡ್ಡೆ ಕಳಚಿಬಿತ್ತು. (ಬಹುಶಃ 

ಇದು ಈವರೆಗೆ ಅಲ್ಲಿ ಕಳಚಿಕೊಂಡ ಹಿಮಗಡ್ಡೆಗಳಲ್ಲೇ ಅತಿ ದೊಡ್ಡದು). 


48 


ರಂಥಋಣ 


ಈ ಪುಸ್ತಕದಲ್ಲಿ ಸೇರಿಸಲು ಬೇಕಾದ ಮಾಹಿತಿಗಾಗಿ ಅನೇಕ ಲೇಖನಗಳು , ಕೃತಿಗಳು ಮತ್ತು ಅಂತರ್ಜಾಲಗಳನ್ನು 
ನೋಡಲಾಗಿದೆ. ಪ್ರತಿ ಅರಿವಿಗೆ ಬಂದಿರುವ - ಬರದಿರುವ ಆಕರಗಳಿಗಾಗಿ ನಾವು ಧನ್ಯವಾದಗಳನ್ನು ಹೇಳುವ ಈ 
ಸಮಯದಲ್ಲೇ ಮುಖ್ಯವಾದ ಕೆಲವೊಂದನ್ನು ಈ ಕೆಳಗೆ ಪಟ್ಟಿಮಾಡಿದೆ. 

( ಅನುವಾದಕನ ನಿವೇದನೆ ; ಈ ಮೂಲಗಳ ಹೆಸರೆಲ್ಲವೂ ಇಂಗ್ಲಿಷ್‌ನಲ್ಲಿವೆಯಾದ್ದರಿಂದ ಹೆಚ್ಚಿನ ಮಾಹಿತಿ 
ಪಡೆಯಲು ಬಯಸುವವರ ಅನುಕೂಲತೆಗಾಗಿ ಯಥಾವತ್ತಾಗಿ ಅದನ್ನೇ ಇಲ್ಲಿ ಕೊಡಲಾಗಿದೆ) 


Arun (2005) : Rochak aur Romanchak Antarctica , Prabhat Prakashan , New Delhi. 


Australian Antarctic Division : www .aad . gov.au 


British Antartic Survey : www . antartica.ac .uk 
Global Warming http ://www .climatehotmap.org/ index .html 
Gateway to Antarctica : http ://www .anta.canterbury.ac .nz 
Indian Scientific Expedition to Antarctica: Third and Ninth Scientific Reports 
International Polar Year : www .ipy.org 
Kids Design Antarctic Experiments : http ://web - japan .org /kidsweb /news/05 -02/Antarctica.html. 
New Zealand Antarctic Survey : www .antarcticanz. govt.nz 
National Centre for Antarctic and Ocean Research : www .ncaor / gov.in 
National Science Foundations : http://www .nsf.gov / 
Nova warnings from the ice : http ://www .pbs. org/wgbh /nova/warnings /) 
Polar meteore!ogy web module : http ://www .weather.nps.navy.mil/-psguest/ polarmet 
Polar regions: http ://www4.ncsu .edu/-leung/intl/ pola /webpage.html 


Portals of the world : http ://www .loc. gov/ rr / international/frd / antarctica / antarctica . html 


Scott Polar Research Institute : http ://www . spri. cam .ac . uk 


The Scientific Committee on Antarctic Research : www . scar. org 


The Commission for the conservation of the Antarctic marine life : www .ccamlr .org 


The secretariat of the Antarctic and southern ocean coalition (ASOC ) : www . asoc. org 
The South Pole : www .south - pole .com 
The explorer web : (http ://www . thepoles.com /) 


Teachers experiencing Antarctica and Arctic : http : // tea . armadaproject. org 


49 


ಮನೀಷ್ ತಿವಾರಿ 


ಸಂಶೋಧಕ ತಂಡ 
ರಾಷ್ಟ್ರೀಯ ಅಂಟಾರ್ಕ್ಟಿಕ ಮತ್ತು ಸಾಗರ ಸಂಶೋಧನಾ ಕೇಂದ್ರ 
ರಾಷ್ಟ್ರೀಯ ಅಂಟಾರ್ಕ್ಟಿಕ ಮತ್ತು ಸಾಗರ ಸಂಶೋಧನಾ ಕೇಂದ್ರ 
ರಾಷ್ಟ್ರೀಯ ಅಂಟಾರ್ಕ್ಟಿಕ ಮತ್ತು ಸಾಗರ ಸಂಶೋಧನಾ ಕೇಂದ್ರ 


ಸಿ. ಎಂ . ಲಾಲುರಾಜ್ 
ಲಲಿತ್ ಕುಮಾರ್ ಅಹಿರ್‌ವಾರ್ 


ಎಸ್ . ಮುಖರ್ಜಿ 
ಅರುಣ್ ಚತುರ್ವೇದಿ 
ಕೆ. ಆರ್ . ಗುಪ್ತ 
ಎನ್, ಖಾರೆ 
ಅಜಯ್ ಸಕ್ಸೆನಾ 


ಸಲಹೆಗಾರರು 
ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣ ಸಂಸ್ಥೆ 
ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣ ಸಂಸ್ಥೆ 
ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣ ಸಂಸ್ಥೆ 
ರಾಷ್ಟ್ರೀಯ ಅಂಟಾರ್ಕ್ಟಿಕ ಮತ್ತು ಸಾಗರ ಸಂಶೋಧನಾ ಕೇಂದ್ರ 
ಭೂವಿಜ್ಞಾನಗಳ ಸಚಿವಾಲಯ 


50 


ಹಿನ್ನುಡಿ 


ಪ್ರಿಯ ಓದುಗ, 

- ಅಂಟಾರ್ಕ್ಟಿಕ, ದುರ್ಗಮ ಹಾಗೂ ಅಸದಳ ಹವಾಗುಣದ ಕಾರಣವಾಗಿ 
ಅತೀವ ಕುತೂಹಲದ ರೌದ್ರ ಜಾಗವಾಗೇ ಉಳಿದಿದೆ. ಈಗ ಹಿಮಗಡ್ಡೆಯಲ್ಲಿ 
ವಿಮಾನ ಓಡುಮಾರ್ಗಗಳನ್ನು ಕಲಿಸಿದ ಮೇಲೆ, ನೌಕೆಗಳು ಪ್ರವಾಸಿಗಳನ್ನು 
ಒಯ್ಯಲು ಪ್ರಾರಂಭಿಸಿದ ಮೇಲೆ ಇಲ್ಲಿನ ದೃಶ್ಯ ತ್ವರಿತವಾಗಿ ಬದಲಾಗುತ್ತಿದ್ದರೂ ಈ 
ಖಂಡ ಈಗಲೂ ಕೊನೆಯ ನಿರ್ಜನ ಪ್ರದೇಶವಾಗಿದೆ. ಏಕೆಂದರೆ ಅಲ್ಲಿ 
ಶಾಶ್ವತವಾಗಿ ಮಾನವ ನೆಲೆಯಿಲ್ಲ. 


ಅಂಟಾರ್ಕ್ಟಿಕ ಖಂಡದ ಬೇರೆ ಬೇರೆ ಅಂಶಗಳ ಬಗ್ಗೆ ತಿಳಿಯಲು ಅಪೇಕ್ಷಿಸುವ 
ವಿದ್ಯಾರ್ಥಿಗಳಿಗಾಗಿ ನಾವು ಬೇರೆ ಬೇರೆ ಮೂಲಗಳಲ್ಲಿ ಹಂಚಿಹೋಗಿದ್ದ 
ಮಾಹಿತಿಯನ್ನು ಇಲ್ಲಿ ಒಂದೆಡೆ ಕಲೆಹಾಕಲು ಪ್ರಯತ್ನಿಸಿದ್ದೇವೆ. ಇಲ್ಲಿ ನೀಡಿರುವ 
ಸಂಗತಿಗಳಲ್ಲಿ ಸಾಕಷ್ಟು ವೈವಿಧ್ಯವಿದೆ. ಖಂಡವನ್ನು ಪತ್ತೆಹಚ್ಚಿದ ಕಥೆಯಿಂದ 
ಪ್ರಾರಂಭವಾಗಿ, ಸಾಹಸಶಾಲಿ ನಾಯಕರ ಕಥೆ ನಿಧಾನವಾಗಿ ಮುಂದೆ 
ಶ್ವಾನಬಂಡಿಗಳ ಕಥೆಯಾಗಿ ಬೆಳೆಯುತ್ತದೆ. ಆಟೋಮೋಬೈಲ್, ಮೋಟಾರ್ 
ಚಾಲಿತ ನೌಕೆಗಳು, ವಿಮಾನ ಬಳಕೆಯವರೆಗೆ ಈ ಖಂಡದ ಕಥೆ ತೆರೆದುಕೊಳ್ಳುತ್ತ 
ಹೋಗುತ್ತದೆ. ಇಲ್ಲಿನ ಹಿಮಾಚ್ಛಾದಿತ ನೆಲದಲ್ಲಿ ಅತಿರೇಕದ ಹವಾಗುಣದಲ್ಲೂ 
ಬದುಕುಳಿದಿರುವ ಅಲ್ಲಿನ ವಿಶಿಷ್ಟ ಸಸ್ಯ , ಜೀವಿಗಳ ಪ್ರಸಂಗಗಳ ವಿವರಣೆ ಇದೆ. 
ಕೊನೆಗೆ ಭಾರತ ಈ ನಾಡಿನ ಬಗ್ಗೆ ಸಂಶೋಧನೆಗೆ ಹೊರಟ ವಿಚಾರವೂ 
ಮೂಡಿಬಂದಿದೆ. 


ಈ ಪುಸ್ತಕವು ತರುಣ ಪೀಳಿಗೆಯ ಚಿಂತನೆಗಳನ್ನು ಉದ್ದೀಪನ 
ಗೊಳಿಸುತ್ತದೆಂಬ ನೈಜ ಭರವಸೆ ನಮ್ಮದು. ಈ ಜನಪ್ರಿಯ ಮಾಲೆಯ 
ಉದ್ದೇಶವಾದರೂ ಅದೇ . 


ರಸಿಕ ರವೀಂದ್ರ 
ನಿರ್ದೇಶಕ 


